RNI No. KARBIL/2001/47147 





ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೮ ಬೆಂಗಳೂರು, ಗುರುವಾರ, ನವೆಂಬರ್‌ ೧೪, ೨೦೧೩ (ಕಾರ್ತೀಕ ೨೩, ಶಕ ವರ್ಷ ೧೯೩೫) ಸಂಚಿಕೆ ೪೫ 
Volume 148 Bangalore, Thursday, November 14, 2013 (Karthika 23, Shaka Varsha 1935) Issue 45 
ಭಾಗ ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಕಂದಾಯ ಸಚಿವಾಲಯ 


ವಿಷಯ: ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಗೆ ವಿಜ್ಞಾನಗರ ಸ್ಥಾಪಿಸಲು, ಜವಹರಲಾಲ್‌ ನೆಹರು ಉನ್ನತ 
ಸಂಶೋಧನಾ ಕೇಂದ್ರಕ್ಕೆ ಆಶ್ರಯ ಮನೆಗಳ ನಿರ್ಮಾಣಕ್ಕಾಗಿ ರಾಜೀವ್‌ಗಾಂಧಿ ವಸತಿ ನಿಗಮಕ್ಕೆ ಹಾಗೂ ಕರ್ನಾಟಕ 
ಸರ್ಕಾರದ ಸಚಿವಾಲಯದ ನಾಲ್ಕನೇ ದರ್ಜೆ ನೌಕರರ ಸಂಘಕ್ಕೆ ಜಮೀನು ಮ೦ಜೂರು ಮಾಡುವ ಬಗ್ಗೆ. 


ಓದಲಾಗಿದೆ: (1) ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 503 ಎಲ್‌ಜಿಬಿ 2010 ದಿನಾಂಕ: 11-05-201. 
(2) ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 313 ಎಲ್‌ಜಿಬಿ 2011 ದಿನಾಂಕ: 11-07-2011. 
(3) ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 642 ಎಲ್‌ಜಿಬಿ 2012 ದಿನಾಂಕ: 18-10-2012. 
(4) ಅಧ್ಯಕ್ಷರು, ಕರ್ನಾಟಕ ಸರ್ಕಾರ ಸಚಿವಾಲಯ ನಾಲ್ಕನೇ ದರ್ಜೆ ನೌಕರರ ಸಂಘ ಇವರ ಮನವಿ 
ದಿನಾಂಕ: 22-03-2013. 
(5) ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ ರವರ ಪತ್ರ ದಿನಾ೦ಕ:31-05-2013. 
ಪ್ರಸ್ತಾವನೆ: 
ಮೇಲೆ (1 ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದ ನಾಲ್ಕನೇ ದರ್ಜೆ ನೌಕರರ ಸಂಘಕ್ಕೆ ಬೆಂಗಳೂರು 
ದಕ್ಷಿಣ ತಾಲ್ಲೂಕು, ತಾವರೆಕೆರೆ ಹೋಬಳಿ, ಕುರುಬರಹಳ್ಳಿ ಗ್ರಾಮದ ಸ.ನಂ. 89 ರಲ್ಲಿ 20.00 ಎಕರೆ ಜಮೀನನ್ನು ಪ್ರಚಲಿತ ಮಾರುಕಟ್ಟೆ ದರ ಹಾಗೂ 
ನಿಯಮಾನುಸಾರ ಇತರೆ ಶುಲ್ಕ ವಿಧಿಸಿ ಮ೦ಜೂರು ಮಾಡಿ ಆದೇಶಿಸಲಾಗಿತ್ತು. ತದನ೦ತರ ಮೇಲೆ (2) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ 


ಸರ್ಕಾರ ಸಚಿವಾಲಯದ ನಾಲ್ಕನೇ ದರ್ಜೆ ನೌಕರರ ಸಂಘಕ್ಕೆ ಕುರುಬರಹಳ್ಳಿ ಗ್ರಾಮದ ಸ.ನಂ. 89 ರಲ್ಲಿ ಮಂಜೂರು ಮಾಡಲಾಗಿದ್ದ 20.00 ಎಕರೆ 
ಜಮೀನಿಗೆ ಪ್ರಚಲಿತ ಮಾರುಕಟ್ಟೆ ದರದ ಬದಲಾಗಿ ಮಾರ್ಗಸೂಚಿ ಬೆಲೆಯನ್ನು ವಿಧಿಸಿ ಮ೦ಜೂರು ಮಾಡಲು ಆದೇಶಿಸಲಾಗಿತ್ತು. 


ಮುಂದುವರೆದು, ಮೇಲೆ (3) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯ ನಾಲ್ಕನೇ ದರ್ಜೆ ನೌಕರರ ಸಂಘಕ್ಕೆ 
ಕುರುಬರಹಳ್ಳಿ ಗ್ರಾಮದ ಸ.ನಂ. 89 ರಲ್ಲಿ 20.00 ಎಕರೆ ಜಮೀನನ್ನು ಮ೦ಜೂರು ಮಾಡಲಾಗಿದ್ದ ಆದೇಶವನ್ನು ಭಾಗಶ: ಮಾರ್ಪಡಿಸಿ ಈ ಜಮೀನಿಗೆ 
ಪ್ರಚಲಿತ ಮಾರ್ಗಸೂಚಿ ಬೆಲೆಯ ಬದಲಾಗಿ ಮಾರ್ಗಸೂಚಿ ಬೆಲೆಯಲ್ಲಿ ಶೇಕಡ 50 ರಷ್ಟನ್ನು ಪಾವತಿಸಲು ಹಾಗೂ ಸಾಕಷ್ಟು 4ನೇ ದರ್ಜೆ ನೌಕರರು 
ಸದಸ್ಯತ್ವ ಪಡೆದು ಹಣ ಪಾವತಿಸದಿದ್ದಲ್ಲಿ ಮೂಲತ: ನಾಲ್ಕನೇ ದರ್ಜೆ ನೌಕರರಾಗಿದ್ದು, ನಂತರ ನಾಲ್ಕನೇ ದರ್ಜೆ ನೌಕರರಿಂದ ಬಡ್ತಿ ಹೊಂದಿ ಕಿರಿಯ 
ಸಹಾಯಕರು, ಬೆರಳಚ್ಚುಗಾರರು ಹಾಗೂ ವಾಹನ ಚಾಲಕರು ಈ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಸಹ ಸದಸ್ಯತ್ವ ನೀಡಿ ನಿವೇಶನಗಳನ್ನು 
ಹಂಚಿಕೆ ಮಾಡಲು ಮಂಜೂರಾತಿ ನೀಡಲಾಗಿತ್ತು. 


ಆದರೆ ಮೇಲೆ ಓದಲಾದ ಉಲ್ಲೇಖ (4) ರಲ್ಲಿ ಸದರಿ ಜಮೀನು ಅರ್ಕಾವತಿ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವುದರಿಂದ 
ವಸತಿ ಬಡಾವಣೆ ಮಾಡಲು ಸಾಧ್ಯವಿಲ್ಲದಿರುವುದರಿ೦ದ, ಅಧ್ಯಕ್ಷರು, ಕರ್ನಾಟಕ ಸರ್ಕಾರ ಸಚಿವಾಲಯ ನಾಲ್ಕನೇ ದರ್ಜೆ ನೌಕರರ ಸಂಘ ರವರು 
ದಿನಾಂಕ: 22-03-013ರಂದು ಮನವಿ ಸಲ್ಲಿಸಿ ಬದಲಿಯಾಗಿ ಬೆಳ್ಳಹಳ್ಳಿ ಗ್ರಾಮದ ಸ.ನಂ. 55 ರಲ್ಲಿ 20 ಎಕರೆ ಜಮೀನನ್ನು ಮಂಜೂರು ಮಾಡುವಂತೆ 
ಕೋರಿರುತ್ತಾರೆ. ಸಂಘವು ಈ ಹಿಂದೆ ಪಾವತಿಸಿದ್ದ ರೂ.3 ಕೋಟಿಗಳ ಮೊತ್ತವನ್ನು ಹೊಂದಾಣಿಕೆ ಮಾಡಿಕೊಳ್ಳುವಂತೆಯೂ ಕೋರಿರುತ್ತಾರೆ. 


ಈ ಮಧ್ಯೆ ಜಿಲ್ಲಾಧಿಕಾರಿ, ಬೆಂಗಳೂರು ನಗರ ಇವರ ಉಲ್ಲೇಖ (5)ರ ಪತ್ರದಲ್ಲಿ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯು 


ಭಾರತ ಸರ್ಕಾರದ ಸಂಸ್ಕೃತಿ ಮಂತ್ರಾಲಯ ನೀಡುವ ಅನುದಾನ ಉಪಯೋಗಿಸಿಕೊಂಡು ವಿಜ್ಞಾನ ವಸ್ತುಪ್ರದರ್ಶನ ಅಂಗಳ, ಸಾವಿರ ಜನರಿಗೆ 
(೧೬೮೯) 


೧೬೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ಭಾಗ ೧ 





ಸ್ಥಳಾವಕಾಶವುಳ್ಳ ವಿವಿಧೋದ್ದೇಶದ ಆಡಿಟೋರಿಯಂ ಹಾಗೂ ಕಾರ್ಪೊರೇಟ್‌ ಸಂಸ್ಥೆಗಳಿಗೆ ಮೀಸಲಾದ ಮೂಲಸೌಲಭ್ಯಗಳು, ಸಂಶೋಧನಾ ಮತ್ತು 
ಅಭಿವೃದ್ಧಿ ಕೇಂದ್ರಗಳು, ವಿಜ್ಞಾನ ವಿಭಾಗಗಳು ಇತ್ಯಾದಿಗಳನ್ನು ಒಳಗೊಂಡಿರುವ ವಿಜ್ಞಾನನಗರ ಸ್ಥಾಪಿಸಲು 25.00 ಎಕರೆ ಭೂಮಿಯನ್ನು ಉಚಿತವಾಗಿ 
ಮಂಜೂರು ಮಾಡಲು ಶಿಪಾರಸ್ಸು ಮಾಡಿರುತ್ತಾರೆ. ಅಲ್ಲದೆ, ಜವಹರಲಾಲ್‌ ನೆಹರು ಉನ್ನತ ಸಂಶೋಧನಾ ಕೇಂದ್ರವು ಈಗಾಗಲೇ ಯಲಹಂಕದಲ್ಲಿ 
ಸವಲತ್ತುಗಳನ್ನು ಹೊಂದಿದ್ದು, ಕೇಂದ್ರದ ವಿಸ್ತರಣೆಗಾಗಿ ಸ್ಥಳದ ಅಭಾವ ಇರುವುದರಿಂದ, ಕೇಂದ್ರದ ಆಸುಪಾಸಿನಲ್ಲಿ ಜಮೀನು ಮಂಜೂರು ಮಾಡುವಂತೆ 
ಕೋರಿದ್ದು, ಈ ಸಂಸ್ಥೆಗೂ ಜಮೀನು ಮಂಜೂರು ಮಾಡುವಂತೆ ಜಿಲ್ಲಾಧಿಕಾರಿಗಳು ಶಿಫಾರಸ್ಸು ಮಾಡಿರುತ್ತಾರೆ. ಮಂದುವರೆದು ಜಿಲ್ಲಾಧಿಕಾರಿಗಳು 
ನವಕರ್ನಾಟಕ ಆಟೋಚಾಲಕರ ಮಹಿಳಾ ಮತ್ತು ಮಕ್ಕಳ ಆರೋಗ್ಯ ಸೇವಾಸಂಘಕ್ಕೆ ಆಶ್ರಯ ವಸತಿ ಯೋಜನೆಯಡಿ ಜಮೀನು ಮಂಜೂರು ಮಾಡುವಂತೆ 
ಕೂಡ ಶಿಫಾರಸ್ಸು ಮಾಡಿರುತ್ತಾರೆ. ಜಿಲ್ಲಾಧಿಕಾರಿ, ಬೆ೦ಗಳೂರು ನಗರ ಜಿಲ್ಲೆ ರವರು ಸದರಿ ಜಮೀನಿನ ಮಾರ್ಗಸೂಚಿ ಬೆಲೆ ಎಕರೆ ಒಂದಕ್ಕೆ ರೂ. 60.00 
ಲಕ್ಷಗಳಾಗಿದ್ದು, ಪ್ರಚಲಿತ ಮಾರುಕಟ್ಟೆ ಬೆಲೆ ಎಕರೆಯೊಂದಕ್ಕೆ ರೂ.2.00 ಕೋಟಿಗಳಾಗಿರುತ್ತದೆ ಎಂದು ತಿಳಿಸಿರುತ್ತಾರೆ. ಮೇಲ್ಕಂಡ ಪ್ರಸ್ತಾವನೆಯನ್ನು 
ಸರ್ಕಾರವು ಪರಿಶೀಲಿಸಿದೆ. ಅದರಂತೆ ಈ ಆದೇಶ 


ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 781 ಎಲ್‌ಜಿಬಿ 2012 ಬೆ೦ಗಳೂರು, ದಿನಾಂಕ:22-08-2013 


ಬೆಂಗಳೂರು ಅಪರ (ಉತ್ತರ) ತಾಲ್ಲೂಕು, ಯಲಹಂಕ ಹೋಬಳಿ, ಬೆಳ್ಳಹಳ್ಳಿ ಗ್ರಾಮದ ಹೊಸ ಸರ್ವೆ ನಂಬರ್‌ಗಳಾದ 75, 76 ಮತ್ತು 77ರಲ್ಲಿ 
ಲಭ್ಯವಿರುವ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಈ ಕೆಳಕಂಡಂತೆ ಸರ್ಕಾರಿ ಹಾಗೂ ಕರ್ನಾಟಕ ಸರ್ಕಾರದ ಸಚಿವಾಲಯದ ನಾಲ್ಕನೇ ದರ್ಜೆ ನೌಕರರ 
ಸಂಘಕ್ಕೆ ಹಂಚಿಕೆ ಮಾಡಲಾಗಿದೆ. 


1). ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಗೆ ವಿಜ್ಞಾನ ಕೇಂದ್ರ ಸ್ಥಾಪಿಸಲು 25-00 ಎಕರೆ ಜಮೀನನ್ನು ಉಚಿತವಾಗಿ 
ಮಂಜೂರು ಮಾಡಿದೆ. ಈ ಜಮೀನನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಎರಡು ವರ್ಷಗಳ 
ಕಾಲವಧಿಯೊಳಗೆ ಉಪಯೋಗಿಸಿಕೊಳ್ಳತಕ್ಕದ್ದು ಎಂಬ ಷರತ್ತಿಗೊಳ್ಳಪಟ್ಟಿರುತ್ತದೆ. 

2) ರಾಜೀವ್‌ಗಾಂಧಿ ವಸತಿ ನಿಗಮಕ್ಕೆ ಆಶ್ರಯ ಮನೆಗಳ ನಿಮಾಣ ಮಾಡಲು 6:2 ಮಹಡಿಗಳನ್ನೊಳಗೊಂಡ ಸಾಮೂಹಿಕ 
ವಸತಿ ಸಮುಚ್ಛಯ ನಿರ್ಮಿಸಿ ಅವುಗಳನ್ನು ಆಶ್ರಯ ಯೋಜನೆಯಡಿ ಅರ್ಹ ಅರ್ಜಿದಾರರಿಗೆ ಹಂಚಿಕೆ ಮಾಡುವ ಷರತ್ತಿಗೊಳ್ಳಪಟ್ಟು 
10-00 ಎಕರೆ ಜಮೀನನ್ನು ಉಚಿತವಾಗಿ ಮಂಜೂರು ಮಾಡಿದೆ. 


3) ಕರ್ನಾಟಕ ಸರ್ಕಾರದ ಸಚಿವಾಲಯದ ನಾಲ್ಕನೇ ದರ್ಜೆ ನೌಕರರ ಸಂಘಕ್ಕೆ ಈ ಹಿಂದೆ ಸರ್ಕಾರದ ಆದೇಶ ಸಂಖ್ಯೆ/ಆರ್‌ಡಿ 642 
ಎಲ್‌ಜಿಬಿ 2012 ದಿನಾಂಕ: 18-10-2012 ರಲ್ಲಿ ಬೆಂಗಳೂರು ದಕ್ಷಿಣ ತಾಲ್ಲೂಕು, ತಾವರೆಕೆರೆ ಹೋಬಳಿ, ಕುರಬರಹಳ್ಳಿ ಗ್ರಾಮದ 
ಸ.ನಂ. 89 ರಲ್ಲಿ 20-00 ಎಕರೆ ಜಮೀನನ್ನು ನಿವೇಶನ ಹಂಚಿಕೆಗಾಗಿ ಮಂಜೂರು ಮಾಡಲಾಗಿದ್ದು, ಸದರಿ ಆದೇಶದಲ್ಲಿ ಮಂಜೂರು 
ಮಾಡಲಾಗಿದ್ದ ಜಮೀನನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಗೊಳಿಸಲಾಗಿದೆ. 


ಮುಂದುವರಿದು ಸಂಘಕ್ಕೆ ಈಗಾಗಲೇ ಮಂಜೂರು ಮಾಡಿರುವ 20-00 ಎಕರೆ ಜಮೀನನ್ನು ರದ್ದುಪಡಿಸಿರುವುದಕ್ಕೆ ಬದಲಾಗಿ 
ತಿಳಿಸಿರುವ ಸರ್ವೆ ನಂಬರ್‌ಗಳಾದ 75,76 ಮತ್ತು 77 ರಲ್ಲಿ ಲಭ್ಯವಿರುವ ಜಮೀನಿನಲ್ಲಿ 15-00 ಎಕರೆ ಜಮೀನನ್ನು ಮಂಜೂರು 
ಮಾಡಿ ಆದೇಶಿಸಿದೆ. 

ಸಂಘವು ಈಗಾಗಲೇ ಮಂಜೂರು ಮಾಡಿರುವ ಜಮೀನಿಗೆ ಪಾವತಿಸಿದ ರಿಯಾಯಿತಿ ದರವನ್ನೇ ಸರಿದೂಗಿಸಿಕೊಂಡು ಸಂಘಕ್ಕೆ 
ಯಾವುದೇ ಹೆಚ್ಚುವರಿ ಬೆಲೆ ವಿಧಿಸದೇ, ನಿವೇಶನ ಪಡೆದ ಸದಸ್ಯರು ಕನಿಷ್ಠ 10 ವರ್ಷಗಳ ಕಾಲ ಗುತ್ತಿಗೆ-ಕ್ರಯ (ease cum 
589)ದಲ್ಲಿ ಪರಭಾರೆ ಮಾಡಬಾರದು ಎಂಬ ಷರತ್ತು ವಿಧಿಸಿ, ಈ ಕೆಳಕಂಡ ನಿಬಂಧನೆಗಳಿಗೊಳಪಟ್ಟು ಮಂಜೂರು ಮಾಡಲಾಗಿದೆ. 


ಮತ್ತು 


4) ಜವಹರಲಾಲ್‌ ನೆಹರು ಉನ್ನತ ಸಂಶೋಧನಾ ಸಂಸ್ಥೆಗೆ ಪ್ರಚಲಿತ ಮಾರುಕಟ್ಟೆ ಬೆಲೆಯ ಶೇ.10 ರಷ್ಟನ್ನು ವಿಧಿಸಿ ಹಾಗೂ 


ಪ್ರತಿ ಎರಡೂ ವರ್ಷಕ್ಕೊಮ್ಮೆ ಶೇಕಡ 10 ರಷ್ಟು ಹೆಚ್ಚಿಸುವ ಷರತ್ತಿಗೊಳಪಟ್ಟು 30 ವರ್ಷಗಳ ಅವಧಿಗೆ ಇದೇ ಸರ್ವೆ ನಂಬರ್‌ಗಳಲ್ಲಿನ 


ಚ ದಂ 


5-00 ಎಕರೆ ಜಮೀನನ್ನು ಗುತ್ತಿಗೆ ಆಧಾರದ ಮೇಲೆ ಈ ಕೆಳಕಂಡ ನಿಬಂಧನೆಗಳಿಗೊಳಪಟ್ಟು ಮಂಜೂರು ಮಾಡಲಾಗಿದೆ. 
ಷರತ್ತುಗಳು: 
1). ಮಂಜೂರಾದ ಜಮೀನನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಎರಡು ವರ್ಷಗಳ 
ಅವಧಿಯೊಳಗೆ ಉಪಯೋಗಿಸತಕ್ಕದ್ದು. 
2) ಮಂಜೂರಾದ ಭೂಮಿಯನ್ನು ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಬಳಸತಕ್ಕ ಸಲ್ಲ. 
3) ಮಂಜೂರಾದ ಜಮೀನಿನಲ್ಲಿ ಯಾವುದೇ ರೀತಿಯ ಅತಿಕಮಣವಾಗದಂತೆ ಕ್ರಮವಹಿಸತಕ್ಕದ್ದು. 


4) ಮಂಜೂರು ಮಾಡಲ್ಪಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಈ ಮಂಜೂರಾತಿಯು 
ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 


5) ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ ಮಾಡುವುದಾಗಲೀ, ಗುತ್ತಿಗೆ ಉಪಗುತ್ತಿಗೆಗೆ 
ನೀಡುವುದಾಗಲೀ ಅಡಮಾನ, ವರ್ಗಾವಣೆ, ದಾನ, ಇತರೆ ಯಾವುದೇ ರೀತಿಯ ಪರಭಾರೆಯನ್ನು ಮಾಡಬಾರದು. 


6) ಮಂಜೂರಾದ ಜಮೀನಿನ ಯಾವುದೇ ಭಾಗವು ಸಾರ್ವಜನಿಕ ಉದ್ದೇಶಕ್ಕೆ ಅಗತ್ಯವಾಗಿದ್ದಲ್ಲಿ, ಸರ್ಕಾರವು ಸದರಿ ಜಮೀನನ್ನು 
ಪರಿಹಾರ ನೀಡದೇ ಹಿಂತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತದೆ. 


7) ಮಂಜೂರಾದ ಜಮೀನು ಸಂಸ್ಥೆಗೆ ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ೧೬೯೧ 





8) 


9) 


10) 


ಮಂಜೂರಾದ ಜಮೀನಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಶಾಸನಬದ್ಧವಾಗಿ ಪಡೆಯಬೇಕಾದ 
ಪರವಾನಿಗಿಗಳನ್ನು ಸಂಬಂಧಿತ ಪ್ರಾಧಿಕಾರಗಳಿಂದ ಪಡೆಯತಕ್ಕದ್ದು ಹಾಘೂ ನಿಯಮಾನುಸಾರ ಪಾವತಿಸಬೇಕಾದ ಎಲ್ಲಾ ರೀತಿಯ 
ಶುಲ್ಕಗಳನ್ನು ಕಡ್ಡಾಯವಾಗಿ ಪಾವತಿಸತಕ್ಕದ್ದು. 

ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ದವಾಗಿದ್ದು, ಸದರಿ ನಿಯಮಗಳ 
ಉಲ್ಲಂಘನೆಯಾದಲ್ಲಿ ಈ ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗೂ ಯಾವುದೇ ಪರಿಹಾರ ನೀಡದೇ 
ಮಂಜೂರಾದ ಜಮೀನನ್ನು ಸರ್ಕಾರದ ವಶಕ್ಕೆ ಪಡೆಯಲಾಗುವುದು. 


ಜಿಲ್ಲಾಧಿಕಾರಿಗಳು ಮಂಜೂರಾದ ಜಮೀನನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸುವಾಗ ಮಂಜೂರಾದ ಪ್ರದೇಶದ ವಾಸ್ತವ 
ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಪೂರಕವಾದ ಷರತ್ತುಗಳನ್ನು ವಿಧಿಸಬಹುದಾಗಿದೆ. 


ಬೆಂಗಳೂರು ಅಪರ (ಉತ್ತರ) ತಾಲ್ಲೂಕು. ಯಲಹಂಕ ಹೋಬಳಿ, ಬೆಳ್ಳಹಳ್ಳಿ ಗ್ರಾಮದ ಹೊಸ ಸರ್ವೆ ನಂಬರ್‌ಗಳಾದ 75, 76 ಮತ್ತು 77ರಲ್ಲಿನ 
ಗೋಮಾಳ ಜಮೀನನ್ನು ಮೇಲ್ಕಂಡಂತೆ ಮಂಜೂರು ಮಾಡಿದ್ದು, ಜಿಲ್ಲಾಧಿಕಾರಿಗಳು ಫಲಾನುಭವಿಗಳಿಗೆ ಹಂಚಿಕೆಯಾಗಿರುವಂತೆ ಸರ್ವೆ ಮಾಡಿ ಸರಹದ್ದು 
ಗುರುತಿಸಿ ಮ೦ಜೂರು ಮಾಡಿರುವ ವಿಸ್ತೀರ್ಣವನ್ನು ಹಸ್ತಾಂತರಿಸಲು ಆದೇಶಿಸಿದೆ. 


೧.೧, 843 
SC - 100 


Preamble 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಮಂಜೂರಾತಿ-1) 


INFRASTRUCTURE DEVELOPMENT SECRETARIAT 


Sub: Servicing of HUDCO Loan availed for procurement of land for Bangalore 
International Airport Project-Release of funds reg. 

6.0. No. IDD 47 DIA 2006, dated : 29-06-2007. 

6.0. No. IDD 47 DIA 2006 (P), dated : 24-09-2007. 

6.0. No. IDD 47 DIA 2006 (೧), dated : 25-09-2007. 

6.0. No. IDD 47 DIA 2006 (೧), dated : 03-12-2007. 

6.0. No. IDD 47 DIA 2006, dated : 25-03-2008. 

6.0. No. IDD 47 DIA 2006, dated : 23-06-2008 

6.0. No. IDD 47 DIA 2007, dated : 16-09-2008. 

6.0. No. IDD 47 DIA 2007, dated : 15-12-2008. 

9. G.0. No. IDD 47 DIA 2006, dated : 13-03-2009. 

10. 6.0. No. IDD 47 DIA 2006, dated : 12-08-2009. 

11. G.0. No. IDD 47 DIA 2006, dated : 26-09-2009. 

12. 6.0. No. IDD 47 DIA 2006, dated : 17-12-2009. 

13. G.0. No. IDD 33 DIA 2010, dated : 23-03-2010. 

14. 6.೦. No. IDD 33 DIA 2010, dated : 22-06-2010. 

15. G.0. No. IDD 33 DIA 2010, dated : 23-09-2010. 

16. G.0. No. IDD 33 DIA 2010, dated : 21-12-2010. 

17. G.0. No. IDD 33 DIA 2010, dated : 04-03-2011. 

18. 6.0. No. IDD 33 DIA 2010, dated : 21-06-2011. 

19. G.0. No. IDD 33 DIA 2010, dated : 26-09-2011. 

20. 6.0. No. IDD 33 DIA 2010, dated : 21-12-2011. 

21. G.0. No. IDD 33 DIA 2010, dated : 20-03-2012. 

22. G.0. No. IDD 33 DIA 2010, dated : 18-06-2012. 

23. G.0. No. IDD 33 DIA 2010, dated : 24-09-2012. 

24. G.0. No. IDD 33 DIA 2010, dated 15-12-2012. 

25. Letter No. DGM (IPD-1)/2733/2012-13, dated : 18-02-2013. of the 
Deputy General Manager (IPD-1), KSIIDC, Bangalore. 


Read: 


0 EO ON Ts 


In 6.0.5 read at Sl. No. (1) to (24) above, periodical release of funds have been made to Karnataka State Industrial and 


Infrastructure Development Corporation (KSIIDC), Bangalore for servicing HUDCO loan for the period 2007-08 to 2011-12 and quarter 
ending December 2012. 


2. In letter dated 18-02-2013 read at Sl. No. (25) above, the Deputy General Manager (IPD-l), KSIIDC, Bangalore has 
requested for release of an amount of Rs. 337.45 lakhs (Principal Rs. 272.58 lakhs + Interest Rs. 61.16 lakhs + Service Charges 
Rs. 3.71 lakhs) only towards servicing of HUDCO loan for the quarter ending March 2013. 


೧೬೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ಭಾಗ ೧ 





3. The proposal of KSIIDC has been examined in detail and hence this order. 
GOVERNMENT ORDER NO. IDD 33 DIA 2010, BANGALORE, DATED : 19-03-2013. 
After careful examination of the proposal, sanction is accorded for release of Rs. 3,33,74,000-00 (Rupees Three Crores Thiry 
Three Lakhs Seventy Four Thousand only) i.e. (Principal Rs. 2,72,58,000-00 + Interest Rs. 61,16,000-00) to KSIIDC, Bangalore towards 
the instalment for HUDCO loan servicing for the quarter ending March 2013. 
2. This expenditure shall be met under the Head of Account “5465-01-190-1-04 (P)-BIAP Assistance for repayment of 
HUDCO loan-240 Debt Servicing” out of the Budget Provision available in 2012-13. 


3. The Managing Director, KSIIDC, Bangalore is authorized to draw the amount on a payees receipt duly countersigned by the 
Under Secretary to Government, Infrastructure Development Department and to pay it to the HUDCO within the due date. 


4. This order is issued with the concurrence of Finance Department vide Note No. FD 303 Exp-1/13, dated : 14-03-2013. 


By Order and in the name of the Governor of Karnataka 
S.J. SAMPATH KUMAR 
P.R. 858 Under Secretary to Government, 
Infrastructure Development Department. 


INFRASTRUCTURE DEVELOPMENT SECRETARIAT 


Sub: Project Management Services for Construction of Shimoga Airport-Fees to IDeCK. 


Read : Government letter No. IDD 72 DIA 08, dated : 09-07-2009. 

6.0. No. IDD 86 DIA 08, dated : 12-08-2009. 

6.0. No. IDD 86 DIA 08, dated : 24-09-2010. 

6.0. No. IDD 86 DIA 08, dated : 04-03-2011. 

6.0. No. IDD 86 DIA 08, dated : 21-03-2011. 

Government Notification No. FD/1122/Exp.12/2011, dated : 27-12-2011. 
6.0. No. IDD 86 DIA 2008, dated : 10-02-2012. 

6.0. No. IDD 86 DIA 2008, dated : 29-02-2012. 

6.0. No. IDD 86 DIA 2008, dated : 16-06-2012. 

Government Notification No. ಆಇ 846 ವೆಚ್ಚ-12/12, dated : 12-10-2012. 
6.0. No. IDD 86 DIA 2008, dated : 27-11-2012. 

6.0. No. IDD 86 DIA 2008, dated : 18-01-2013. 

Letter No. iDeCK/2012-13/1502 dated : 05-03-2013 received from the 
Chief Financial Officer & Company Secretary, IDeCK, Bangalore. 


ಎ. OO ey NE 


೬. ೨೬. ೨. ೨. ೦ 
ಬ ಯಂ ETO 


Preamble 


In Government letter dated : 09-07-2009 read at Sl. No. (1) above, iDeCK, Bangalore has been appointed as consultant to 
oversee the project implementation including verification of the physical/financial progress of the Shimoga Airport Development Project 
on a monthly basis and generate periodical reports and submit it to the infrastructure Development Department for monitoring the 
progress. 

2. In G.O. dated : 12-08-2009 read at Sl. No. (2) above, approval was given for scope of services and sanction for payment of 
fees to iIDeCK for project management services for Shimoga Airport Development project at the rate not exceeding of Rs. 3,00,000/- 
exclusive of applicable service taxes per month for the project period of twelve months. 

3. In Government Orders read at Sl. No. (3, 4,5, 7,8,9, 11 & 12) above, necessary amounts have been released to iIDeCK, 
Bangalore towards the fees for Project Management Services of Shimoga Airport Project from July 2012 to November 2012 
respectively. 

4. In Government Notification read at (11) above, exemption for procuring the services of iIDeCK under the provisions of 4(0) 
of the KTPP Act 1999 has been extended upto 28-02-2013. 

5. In Letter read at Sl. No. (13) above, the Chief Financial Officer & Company Secretary, iIDeCK, Bangalore has sent invoices 
for Rs. 10,11,240/- towards fees for Project Management and Consultancy Services for the months of December 2012, January 2013 
and February 2013. 

6. The proposal of iDeCK, Bangalore has been examined in detail and hence this order. 

GOVERNMENT ORDER NO. IDD 86 DIA 2008, BANGALORE, DATED : 19-03-2013. 


Under the circumstances explained in the preamble, Sanction is accorded for release of Rs. 10,11,240/- (Rupees Ten lakhs 
Eleven thousand Two Hundred and Forty only) to Infrastructure Development Corporation (Karnataka) Limited (iDeCK), Bangalore 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ೧೬೯೩ 





towards fees for Project Management and Consultancy Services for the Shimoga Airport Project for the months of December 2012, 
January 2013 and February 2013 respectively. 

2. This amount shall be met under the Head of Account “5465-01-190-1-05-211-Development of Minor Airports Investments” 
out of the budget provision provided during 2012-13. 

3. The Chief Financial Officer & Company Secretary, IDeCK, Bangalore is authorized to draw the above amount on ೩ payee’s 


receipt duly countersigned by the Under Secretary to Government, Infrastructure Development Department, Bangalore. 


4. This order is issued in accordance with the delegation of financial powers to the Principal Secretaries/Secretaries to 
Government vide G.O. No. FD 04 TFP 2012, dated 27-04-2012 and FD 8 TFP 2012, dated : 04-10-2012. 


By Order and in the name of the Governor of Karnataka 
S.J. SAMPATH KUMAR 
Under Secretary to Government, 
P.R. 859 Infrastructure Development Department. 


INFRASTRUCTURE DEVELOPMENT SECRETARIAT 
Sub: Payment of 50% of fees to iIDeCK on submission of draft project structure note being part of stage-1 of 
Advisory Services in Selection of airline operator(s) for intra-state flight operations in Karnataka. 
Read : 1. Letter No. iDeCK/2012-2013/968, dated : 26-10-2012 received from CBDO & Legal Counsel, 
iDeCK, Bangalore 
2. Government letter No. IDD 110 DIA 2012, dated : 07-12-2012. 
3. Letter No. iDeCK/2012-13/1501, dated : 04-03-2012 received from Chief Financial Officer 
and Company Secretary, IDeCK, Bangalore. 
Preamble 
In the letter read at (1) above, The CBDO & Legal Council, iDeCK, Bangalore has submitted advisory assistance proposal for 
selection of airline operator(s) for intrastate flight operations in Karnataka for undertaking the following activities of the captioned 
assignment. 
*e  =Stage-1-Project structuring. 
*e  Stage-2-Bid Documentation and process management for selection of airline operators. 
and requested to accept the proposals and issue the letter of award. 
2. In the letter read at (2) above, the Government has accepted the iDeCK proposal for providing advisory assistance for 


stage-1 project structuring in selection of airline operators for intra-state flight operations in Karnataka for the fee of Rs. 4,95,000/- as 
per the terms of payment mentioned in the above referred letter. 

3. In the letter read at (3) above, Chief Financial Officer & Company Secretary, IDeCK, Bangalore has submitted invoice No. 
Advisory-OP/156/2012-13, dated : 04-03-2013 for the release of 50% of the fee on submission of draft project structure note and 
requested to make early payment of Rs. 2,47,500.00/-. 

4. The proposal has been examined in detail and hence this order. 

GOVERNMENT ORDER NO. IDD 110 DIA 2012, BANGALORE, DATED : 25-03-2013. 

Under the circumstances explained in the preamble, Sanction is accorded for release of Rs. 2,47,500/- (Rupees Two Lakhs 
Forty Seven Thousand Five Hundred only) to iDeCK towards fees on submission of draft project structure note being part of the Stage-1 
of Advisory services provided by iDeCK in selection of airline operator(s) for intra-state flight operations in Karnataka. 

2. This amount shall be met under the Head of Account “3451-00-090-1-06-059-Infrastructure Preliminary Studies other 
expenditure during 2012-13. 

3. The Chief Financial Officer iDeCK, Bangalore is authorized to draw the above amount on ೩ payee’s receipt duly 
countersigned by the Under Secretary to Government, Infrastructure Development Department, Bangalore. 

4. This order is issued in accordance with the financial powers delegated to Principal Secretaries/Secretaries to Government 
vide ಆ.0೦. No. FD 04 TFP 2012, dated 27-04-2012 and FD 8 TFP 2012, dated : 04-10-2012. 

By Order and in the name of the Governor of Karnataka 
S.J. SAMPATH KUMAR 


Under Secretary to Government, 
P.R. 867 Infrastructure Development Department. 


೧೬೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ಭಾಗ ೧ 





INFRASTRUCTURE DEVELOPMENT SECRETARIAT 


Sub: Servicing of HUDCO Loan availed for procurement of land for Bangalore 
International Airport Project-Release of funds reg. 

6.0. No. IDD 47 DIA 2006, dated : 29-06-2007. 

6.0. No. IDD 47 DIA 2006 (P), dated : 24-09-2007. 

6.0. No. IDD 47 DIA 2006 (೧), dated : 25-09-2007. 

6.0. No. IDD 47 DIA 2006 (P), dated : 03-12-2007. 

6.0. No. IDD 47 DIA 2006, dated : 25-03-2008. 

6.0. No. IDD 47 DIA 2006, dated : 23-06-2008 

6.0. No. IDD 47 DIA 2007, dated : 16-09-2008. 

6.0. No. IDD 47 DIA 2007, dated : 15-12-2008. 

6.0. No. IDD 47 DIA 2006, dated : 13-03-2009. 

6.0. No. IDD 47 DIA 2006, dated : 12-08-2009. 

6.0. No. IDD 47 DIA 2006, dated : 26-09-2009. 

6.0. No. IDD 47 DIA 2006, dated : 17-12-2009. 

6.0. No. IDD 33 DIA 2010, dated : 23-03-2010. 

6.0. No. IDD 33 DIA 2010, dated : 22-06-2010. 

6.0. No. IDD 33 DIA 2010, dated : 23-09-2010. 

6.0. No. IDD 33 DIA 2010, dated : 21-12-2010. 

6.0. No. IDD 33 DIA 2010, dated : 04-03-2011. 

6.0. No. IDD 33 DIA 2010, dated : 21-06-2011. 

6.0. No. IDD 33 DIA 2010, dated : 26-09-2011. 

6.0. No. IDD 33 DIA 2010, dated : 21-12-2011. 

6.0. No. IDD 33 DIA 2010, dated : 20-03-2012. 

6.0. No. IDD 33 DIA 2010, dated : 18-06-2012. 

6.0. No. IDD 33 DIA 2010, dated : 24-09-2012. 

6.0. No. IDD 33 DIA 2010, dated 15-12-2012. 

6.0. No. IDD 33 DIA 2010, dated : 19-03-2013. 

Letter No. DGM (IPD-1)/381/2013-14, dated : 17-05-2013. of the 

Deputy General Manager (IPD-l), KSIIDC, Bangalore. 


Read : 


Or DO ಭಾಇ Ts 


[ಬಣಗು NP NP ಗು ಗು 2 ೨೬ 2 2 2 2 ೨೬. ೨೬. ೨೬೩ ೨. (೦ 
9೨9 %೩ಟಣ “ಲಿ ಅಣ ಇರಾ ಕಹ ಬಣ - ಈ: 


Preamble 


In 6.0.5 read at Sl. No. (1) to (25) above, periodical release of funds have been made to Karnataka State Industrial and 
Infrastructure Development Corporation (KSIIDC), Bangalore for servicing HUDCO loan for the period 2007-08 to 2012-13. 


2. In letter dated 17-05-2013 read at Sl. No. (26) above, the Deputy General Manager (IPD-l), KSIIDC, Bangalore has 
requested for release of an amount of Rs. 332.23 lakhs (Principal Rs. 272.58 lakhs + Interest Rs. 56.24 lakhs + Service Charges 
Rs. 3.41 lakhs) only towards servicing of HUDCO loan for the quarter ending June 2013. 


3. The proposal of Karnataka State Industrial and Infrastructure Development Corporation (KSIIDC) has been examined in 
detail and hence this order. 


GOVERNMENT ORDER NO. IDD 33 DIA 2010, BANGALORE, DATED : 06-06-2013. 


After careful examination of the proposal, sanction is accorded for release of Rs. 3,28,81,221-00 (Rupees Three crores twenty 
eight lakhs eighty one thousand two hundred and twenty one only) i.e. (Principal Rs. 2,72,58,000-00 + Interest Rs. 56,23,221-00) to 
Karnataka State Industrial and Infrastructure Development Corporation (KSIIDC), Bangalore towards the instalment for HUDCO loan 
servicing for the quarter ending June 2013. 


2. This expenditure shall be met under the Head of Account “5465-01-190-1-04(P)-BIAP Assistance for repayment of 
HUDCO loan-240 Debt Servicing” out of the Budget Provision available in 2013-14. 


3. The Managing Director, KSIIDC, Bangalore is authorized to draw the amount on a payees receipt duly countersigned by the 
Under Secretary to Government, Infrastructure Development Department and to pay it to the HUDCO within the due date. 


4. This order is issues in accordance with the financial powers delegated to Principal Secretaries/Secretaries to Government 
vide 6.0. No. FD 01 TFP 2013, dated : 10-05-2013. 


By Order and in the name of the Governor of Karnataka 
S.J. SAMPATH KUMAR 
Under Secretary to Government, 
P.R. 868 Infrastructure Development Department. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ೧೬೯೫ 





ಪ್ರಸ್ತಾವ 


ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ: ತುಮಕೂರು ನಗರದ ಉಪ್ಪಾರಹಳ್ಳಿ ರೈಲು ನಿಲ್ದಾಣದ ಬಳಿ ಇರುವ ಎಲ್‌.ಸಿ.ಸ೦.40-41ರ ರಸ್ತೆ ಮೇಲು 
ಸೇತುವೆಯ ಕೂಡು ರಸ್ತೆ ನಿರ್ಮಾಣಕ್ಕೆ ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ. ಮೂಅಇ 65 ರಾರಾಹೆ 2007, ದಿನಾಂಕ: 24-06-2008. 
ಸರ್ಕಾರದ ಆದೇಶ ಸಂಖ್ಯೆ: ಮೂಅಇ 65 ರಾರಾಹೆ 2007, ದಿನಾಂಕ: 27-07-2007. 
ಸರ್ಕಾರದ ಆದೇಶ ಸಂಖ್ಯೆ. ಮೂಅಇ 65 ರಾರಾಹೆ 2007, ದಿನಾಂಕ: 15-12-2008. 
ಸರ್ಕಾರದ ಆದೇಶ ಸಂಖ್ಯೆ: ಮೂಅಇ 34 ರಾರಾಹೆ 2009, ದಿನಾಂಕ: 06-02-2010. 
ಸರ್ಕಾರದ ಆದೇಶ ಸಂಖ್ಯೆ: ಮೂಅಇ 34 ರಾರಾಹೆ 2009, ದಿನಾಂಕ: 10-06-2010. 
ಸರ್ಕಾರದ ಆದೇಶ ಸಂಖ್ಯೆ: ಮೂಅಇ 34 ರಾರಾಹೆ 2009, ದಿನಾಂಕ: 27-09-2010. 
ಸರ್ಕಾರದ ಆದೇಶ ಸಂಖ್ಯೆ: ಮೂಅಇ 34 ರಾರಾಹೆ 2009, ದಿನಾಂಕ: 24-02-2011. 
ಸರ್ಕಾರದ ಆದೇಶ ಸಂಖ್ಯೆ: ಮೂಅಇ 34 ರಾರಾಹೆ 2009, ದಿನಾಂಕ: 07-06-2011. 


ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದ), ಲೋಕೋಪಯೋಗಿ, ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಇವರ ಪತ್ರ ಸಂ: ಸಂಕದ: ಸೇಬಂವೃ: ತುವಿ: ಎಲ್‌.ಸಿ 
40 ಮತ್ತು 41: ರಮೇಸೆ: 2012-13, ದಿನಾಂಕ: 21-01-2013. 


2 90 ಇ ಧಾ ಆ ಹ ಜು ಟಟ 


ನೆ: 


ಮೇಲೆ ಓದಲಾದ ಕ್ರಮ ಸಂ: (1ರ ಪತ್ರದಲ್ಲಿ ತುಮಕೂರು ನಗರದ ಉಪ್ಪಾರಹಳ್ಳಿ ಬಳಿ ಎಲ್‌.ಸಿ.ಸಂ.40-41ರ ಬದಲಾಗಿ ರಸ್ತೆ ಮೇಲು 
ಸೇತುವೆಯ ಕೂಡು ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಶೇ.50:50ರ ವೆಚ್ಚ ಹಂಚಿಕೆ ಆಧಾರದ ಮೇಲೆ ಕೈಗೆತ್ತಿಕೊಳ್ಳಲು ಅಂದಾಜು ವೆಚ್ಚ 
ರೂ.19,29,73,161.80/- ಗಳಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ. 

2) ಮೇಲೆ ಓದಲಾದ ಕ್ರಮ ಸಂ: (2)ರಿಂದ (8)ರ ಆದೇಶಗಳಲ್ಲಿ ತುಮಕೂರು ನಗರದ ಉಪ್ಪಾರಹಳ್ಳಿ ಬಳಿ ಎಲ್‌.ಸಿ.ಸಂ.40-41ರ 
ಬದಲಾಗಿ ರಸ್ತೆ ಮೇಲು ಸೇತುವೆಯ ಕೂಡು ರಸ್ತೆ ನಿರ್ಮಾಣದ ಕಾಮಗಾರಿಗೆ ರೂ.1576.00 ಲಕ್ಷಗಳನ್ನು ಕಾರ್ಯಪಾಲಕ ಅಭಿಯಂತರರು, 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು, ಜಲಸಾರಿಗೆ ಇಲಾಖೆ, ತುಮಕೂರು ವಿಭಾಗ, ತುಮಕೂರು ಇವರಿಗೆ ಬಿಡುಗಡೆ ಮಾಡಲಾಗಿದೆ. 
(ಭೂಸ್ವಾಧೀನ ವೆಚ್ಚ ಮತ್ತು ಯೂಟಿಲಿಟಿ ಸ್ಥಳಾಂತರಕ್ಕೆ ರೂ.691.10 ಲಕ್ಷಗಳು ಸೇರಿರುತ್ತದೆ). 

3) ಮೇಲೆ ಓದಲಾದ ಕ್ರಮ ಸಂ: (9)ರ ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದ), ಲೋಕೋಪಯೋಗಿ, ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಇವರ ಪತ್ರದಲ್ಲಿ ತುಮಕೂರು ನಗರದ ಉಪ್ಪಾರಹಳ್ಳಿ ಬಳಿ ಎಲ್‌.ಸಿ.ಸಂ.40-41ರ ಬದಲಾಗಿ ರಸ್ತೆ ಮೇಲು 
ಸೇತುವೆಯ ಕೂಡು ರಸ್ತೆ ನಿರ್ಮಾಣ ಕಾಮಗಾರಿಯ ಪರಿಷ್ಕೃತ ಅಂದಾಜು ರೂ.32,00,66,887.00/-ಗಳಿಗೆ ಅನುಮೋದನೆಯನ್ನು ನೀಡುವಂತೆ 
ಕೋರಿ ಹೆಚ್ಚುವರಿ ಮೊತ್ತ ರೂ.388.41 ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

4) ತುಮಕೂರು ನಗರದ ಉಪ್ಪಾರಹಳ್ಳಿ ಬಳಿ ಎಲ್‌.ಸಿ.ಸಂ.40-41ರ ಬದಲಾಗಿ ರಸ್ತೆ ಮೇಲು ಸೇತುವೆಯ ಕೂಡು ರಸ್ತೆ ನಿರ್ಮಾಣ 
ಕಾಮಗಾರಿಯ ಮೂಲ ಅಂದಾಜು ರೂ.19.29,73,161.80/- (ಭೂಸ್ವಾಧೀನ ಮತ್ತು ಯುಟಿಲಿಟಿಗಳ ಸ್ಥಳಾ೦ತರ ವೆಚ್ಚ ಹೊರತುಪಡಿಸಿ) ಗಳಾಗಿದ್ದು 
ಇದರಲ್ಲಿ ರಾಜ್ಯ ಸರ್ಕಾರದ ಪಾಲು ರೂ.9.65 ಕೋಟಿಗಳು ಮತ್ತು ರೈಲ್ವೆಯವರ ಪಾಲು ರೂ.9.65 ಕೋಟಿಗಳಾಗಿರುತ್ತದೆ. ರಾಜ್ಯ ಸರ್ಕಾರವು ಈ 
ಕಾಮಗಾರಿಗೆ ಈಗಾಗಲೇ ಬಿಡುಗಡೆಗೊಳಿಸಿರುವ ರೂ.15.76 ಕೋಟಿಗಳಲ್ಲಿ ಭೂಸ್ವಾಧೀನ ವೆಚ್ಚ ಮತ್ತು ಯುಟಿಲಿಟಿಯ ಸ್ಥಳಾ೦ತರಕ್ಕೆ ಬಿಡುಗಡೆ 
ಮಾಡಿರುವ ರೂ.6.91 ಕೋಟಿಗಳನ್ನು ಕಳೆದಲ್ಲಿ ಕೂಡು ರಸ್ತೆ ನಿರ್ಮಾಣಕ್ಕೆ ರೂ.8.85 ಕೋಟಿಗಳನ್ನು ಬಿಡುಗಡೆ ಮಾಡಿದಂತಾಗುತ್ತದೆ. ಹಾಗೂ 
ರಾಜ್ಯ ಸರ್ಕಾರದ ಉಳಿದ ಪಾಲು ರೂ.80.00 ಲಕ್ಷಗಳನ್ನು ಬಿಡುಗಡೆ ಮಾಡಬೇಕಾಗಿರುತ್ತದೆ. 

5) ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಮು ಪಂ 


ಸರ್ಕಾರದ ಆದೇಶ ಸಂಖ್ಯೆ: ಮೂಅಇ 57 ರಾರಾಹೆ 2012, ಬೆಂಗಳೂರು, ದಿನಾಂಕ: 19-03-2013. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ತುಮಕೂರು ನಗರದ ಉಪ್ಪಾರಹಳ್ಳಿ ರೈಲು ನಿಲ್ದಾಣದ ಬಳಿ ಇರುವ ಎಲ್‌.ಸಿ.ಸಂ: 
40-41ರ ರಸ್ತೆ ಮೇಲು ಸೇತುವೆಯ ಕೂಡು ರಸ್ಕೆ ನಿರ್ಮಾಣದ ಕಾಮಗಾರಿಗೆ ರಾಜ್ಯ ಸರ್ಕಾರದ ಪಾಲಿನ ಬಾಕಿ ಮೊತ್ತ ರೂ.80.00 ಲಕ್ಷಗಳನ್ನು 
(ರೂಪಾಯಿ ಎಂಬತ್ತು ಲಕ್ಷಗಳು ಮಾತ್ರ, ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಇಲಾಖೆ, ತುಮಕೂರು ವಿಭಾಗ, ತುಮಕೂರು ಇವರಿಗೆ ಬಿಡುಗಡೆ ಮಾಡಿದೆ. 

2. ಈ ವೆಚ್ಚವನ್ನು 2012-13ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ “5465-01-190-3-04-(ಯೋಜನೆ)-211 ಬಂಡವಾಳ” ಇದರ 
ಅಡಿಯಲ್ಲಿ ರಸ್ತೆ ಮೇಲುಸೇತುವೆ! ಕೆಳಸೇತುವೆಗಳ ನಿರ್ಮಾಣಕ್ಕೆ ಒದಗಿಸಿರುವ ಅನುದಾನದಲ್ಲಿ ಭರಿಸತಕ್ಕದ್ದು. 

3. ಈ ಮೊತ್ತವನ್ನು ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ 
ತುಮಕೂರು ವಿಭಾಗ, ತುಮಕೂರು ಇವರು ಜಿಲ್ಲಾ ಖಜಾನೆ ತುಮಕೂರು, ಇಲ್ಲಿ ಡ್ರಾ ಮಾಡಲು ಅಧಿಕರಿಸಿದೆ. ಉಪನಿರ್ದೇಶಕರು, ಟಿ.ಎನ್‌.ಎಂ.ಸಿ. 
ಖನಿಜ ಭವನ, ಬೆಂಗಳೂರು. ಇವರು ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ 
ತುಮಕೂರು ವಿಭಾಗ, ತುಮಕೂರು ಇವರ ಖಾತೆಗೆ ಅಪ್‌ಲೋಡ್‌ ಮಾಡುವುದು. 

3) ಈ ಹಣವನ್ನು ಕಾಮಗಾರಿಗೆ ವೆಚ್ಚ ಮಾಡಿ ಉಪಯೋಗಿತಾ ಪ್ರಮಾಣಪತ್ರ ಹಾಗೂ ಕಾಮಗಾರಿಯ ಭೌತಿಕ ಪ್ರಗತಿಯ ವಿವರಗಳನ್ನು 
ಹೋಟೋದೊಂದಿಗೆ, ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ ತುಮಕೂರು 
ವಿಭಾಗ, ತುಮಕೂರು ಇವರು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 


೧೬೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ಭಾಗ೧ 





4) ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಸಂಖ್ಯೆ ಆಇ 4 ಟಿಎಫ್‌ಪಿ 2012 ದಿನಾಂಕ 27-04-2012 ಮತ್ತು ಸಂಖ್ಯೆ ಆಇ 8 
ಟಿಎಫ್‌ಪಿ 2012 ದಿನಾಂಕ: 04-10-2012ರಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ/ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ 
ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಜೆ.ಸಂಪತ್‌ಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


೧.೧. 860 ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 


ಪ್ರಸ್ತಾವ 


ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 


ವಿಷಯ: ಕರ್ನಾಟಕ ರಾಜ್ಯ ಕೈಗಾರಿಕಾ ಬಂಡವಾಳ ಮತ್ತು ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿನ ಬೆಂಗಳೂರು 
ಅಂತರರಾಷ್ಟೀಯ ವಿಮಾನ ನಿಲ್ದಾಣ ಯೋಜನೆ ಕೋಶದ ಕಾರ್ಯನಿರ್ವಹಣೆಗಾಗಿ ಹಣ ಬಿಡುಗಡೆ 


ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ ಮೂಅಇ 7 ರಾಅವಿ 2002, ದಿನಾಂಕ: 22-04-2002. 
ಸರ್ಕಾರದ ಆದೇಶ ಸಂಖ್ಯೆ ಮೂಅಇ 7 ರಾಅವಿ 2002, ದಿನಾಂಕ: 25-11-2002. 
ಸರ್ಕಾರದ ಆದೇಶ ಸಂಖ್ಯೆ: ಮೂಅಇ 7 ರಾಅವಿ 2002, ದಿನಾಂಕ: 20-02-2003. 
ಸರ್ಕಾರದ ಆದೇಶ ಸಂಖ್ಯೆ. ಮೂಅಇ 18 ರಾಅವಿ 2003, ದಿನಾಂಕ: 28-05-2003. 
ಸರ್ಕಾರದ ಆದೇಶ ಸಂಖ್ಯೆ; ಮೂಅಇ 147 ಮೂಳವಿ 2005, ದಿನಾಂಕ: 18-04-2006. 
ಸರ್ಕಾರದ ಆದೇಶ ಸಂಖ್ಯೆ; ಮೂಅಇ 18 ರಾಅವಿ 2003, ದಿನಾಂಕ: 09-01-2007. 
ಸರ್ಕಾರದ ಆದೇಶ ಸಂಖ್ಯೆ: ಮೂಅಇ 169 ರಾಅವಿ 2008, ದಿನಾಂಕ: 18-12-2008. 
ಸರ್ಕಾರದ ಆದೇಶ ಸಂಖ್ಯೆ; ಮೂಅಇ 122 ರಾಅವಿ 2010, ದಿನಾಂಕ: 04-03-2011. 


ಎ 0 ಇ ರಾ ಆ ಜು WN 


ಸರ್ಕಾರದ ಆದೇಶ ಸಂಖ್ಯೆ ಮೂಅಇ 122 ರಾಅವಿ 2010, ದಿನಾಂಕ: 10-11-2011. 


ಬ 
= 


ಡೆಪ್ಯೂಟಿ ಜನರಲ್‌ ಮ್ಯಾನೇಜರ್‌ (ಐಪಿಡಿ-1). ಕೆ.ಎಸ್‌.ಐ.ಐ.ಡಿ.ಸಿ ಇವರ ಪತ್ರ ಸಂ: ಡಿಜಿಎಂ 
(ಐಪಿಡಿ-1/2942/2012-13 ದಿನಾ೦ಕ:11-03-2013. 


ನೆ: 


ಮೇಲೆ ಓದಲಾದ ಕ್ರಮ ಸಂ: (1)ರ ದಿನಾಂಕ:22-4-2002ರ ಆದೇಶದಲ್ಲಿ ಬೆಂಗಳೂರು ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನೆ 
ಜಾರಿಗೆ ಸಂಬಂಧಿಸಿದ ವಿಷಯಗಳನ್ನು ನಿರ್ವಹಿಸಲು ಯೋಜನೆಯ ನೋಡಲ್‌ ಏಜೆನ್ಸಿಯಾದ ಕರ್ನಾಟಕ ರಾಜ್ಯ ಕೈಗಾರಿಕಾ ಬಂಡವಾಳ ಮತ್ತು 
ಅಭಿವೃದ್ಧಿ ನಿಗಮ ನಿಯಮಿತ (ಕೆ.ಎಸ್‌.ಐ.ಐ.ಡಿ.ಸಿ), ಬೆಂಗಳೂರು ಇಲ್ಲಿ ಬೆಂಗಳೂರು ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನೆ (ಬಿಐಎಪಿ) 
ಕೋಶವನ್ನು ಸೃಜಿಸಲಾಯಿತು. 

2. ಮೇಲೆ ಓದಲಾದ ಕ್ರಮ ಸಂ: (5)ರಲ್ಲಿನ ಆದೇಶದಲ್ಲಿ 2006-07ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಈ ಯೋಜನೆಯನ್ನು 
ಮುಂದುವರೆದ ಯೋಜನೆಯೆಂದು ಪರಿಗಣಿಸಿ ಮಂಜೂರಾತಿಯನ್ನು ನೀಡಲಾಗಿದೆ. 

3. ಮೇಲೆ ಓದಲಾದ ಕ್ರಮ ಸಂ: (2) ರಿಂದ (4) ಮತ್ತು (6), (7), (8) & (೨)ರಲ್ಲಿರುವ ಆದೇಶಗಳಲ್ಲಿ ಬಿಐಎಪಿ ಕೋಶದ ಕಾರ್ಯ 
ನಿರ್ವಹಣೆಗಾಗಿ ಸರ್ಕಾರವು ಕಾಲಕಾಲಕ್ಕೆ ಹಣವನ್ನು ಬಿಡುಗಡೆ ಮಾಡಿದೆ. 

4. ಮೇಲೆ ಓದಲಾದ ಕ್ರಮ ಸಂ: (10)ರ ಪತ್ರದಲ್ಲಿ ಉಪ ಪ್ರಧಾನ ವ್ಯವಸ್ಥಾಪಕರು (೦-1), ಕೆ.ಎಸ್‌.ಐ.ಐ.ಡಿ.ಸಿ. ಬೆಂಗಳೂರು ಇವರು 
ಬಿ.ಐ.ಎ.ಪಿ ಕೋಶದ ನಿರ್ವಹಣೆಗಾಗಿ ವೆಚ್ಚವನ್ನು ಭರಿಸಲು 2012-13ನೇ ಸಾಲಿಗೆ ರೂ.25.00 ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

5. ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


ಮು (ಪಂ 


ಸರ್ಕಾರದ ಆದೇಶ ಸಂಖ್ಯೆ: ಮೂಅಇ 40 ರಾಅವಿ 2013, ಬೆಂಗಳೂರು, ದಿನಾಂಕ: 22-03-2013. 


ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ, ಕೆ.ಎಸ್‌.ಐ.ಐ.ಡಿ.ಸಿಯಲ್ಲಿರುವ ಬಿ.ಐ.ಎ.ಪಿ ಕೋಶದ ಕಾರ್ಯನಿರ್ವಹಣೆಗಾಗಿ 
2012-13ನೇ ಆರ್ಥಿಕ ವರ್ಷದಲ್ಲಿ ರೂ.25.00 ಲಕ್ಷಗಳನ್ನು (ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಮಾತ್ರ) ವ್ಯವಸ್ಥಾಪಕ ನಿರ್ದೇಶಕರು, 
ಕೆ.ಎಸ್‌.ಐ.ಐ.ಡಿ.ಸಿ. ಬೆಂಗಳೂರು ಇವರಿಗೆ ಬೆಂಗಳೂರು ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನೆ (ಬಿಐಎಪಿ) ಕೋಶದಲ್ಲಿ ಭರಿಸಲಾದ 
ವೆಚ್ಚಗಳ ವಿವರಗಳನ್ನು ಸರ್ಕಾರಕ್ಕೆ ಒದಗಿಸುವ ಷರತ್ತಿಗೊಳಪಟ್ಟು ಈ ಮೊತ್ತವನ್ನು ಬಿಡುಗಡೆ ಮಾಡಲಾಗಿದೆ. 

ಮ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ “5465-01-190-2-03 ಕೆ.ಎಸ್‌.ಐ.ಐ.ಡಿ.ಸಿ- ಬಿಐಎಪಿ ಕೋಶ-211-ಹೂಡಿಕೆಗಳು" ಇದರಡಿಯಲ್ಲಿ 
2012-13ನೇ ಸಾಲಿನಲ್ಲಿ ಒದಗಿಸಿರುವ ಆಯವ್ಯಯದಿಂದ ಭರಿಸತಕ್ಕದ್ದು. 

3. ಈ ಹಣವನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕೆ.ಎಸ್‌.ಐ.ಐ.ಡಿ.ಸಿ, ಬೆ೦ಗಳೂರು ಇವರು ಪೇಯೀಸ್‌ ರಸೀದಿಯ ಮೂಲಕ ಸರ್ಕಾರದ 
ಅಧೀನ ಕಾರ್ಯದರ್ಶಿ, ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಇವರ ಮೇಲು ರುಜುವಿನೊಂದಿಗೆ ರಾಜ್ಯ ಹುಜೂರು ಖಜಾನೆ, ಬೆ೦ಗಳೂರು ಇಲ್ಲಿ 
ತೆಗೆಯಲು ಅನುಮತಿಸಿದೆ. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ೧೬೯೭ 





4) ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: ಆಇ 4 ಟಿಎಫ್‌ಪಿ 2012, ದಿನಾಂಕ 27-04-2012 ಹಾಗೂ ಸಂಖ್ಯೆ ಆಇ 8 
ಟಿಎಫ್‌ಪಿ 2012 ದಿನಾಂಕ 04-10-2012 ರಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ / ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ 
ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಜೆ.ಸಂಪತ್‌ಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧. 862 ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 


ವಿಷಯ: ಮೈಸೂರು ವಿಮಾನ ನಿಲ್ದಾಣದ ವಿದ್ಯುಚ್ಛಕ್ತಿ ಬಿಲ್ಲನ್ನು ಪಾವತಿಸಲು ಹಣ ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆ: 1 ವಿಮಾನ ನಿಲ್ದಾಣ ನಿಯಂತ್ರಕರು, ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ, ಮೈಸೂರು ವಿಮಾನ 
ನಿಲ್ದಾಣ ಇವರ ಪತ್ರ ಸಂ:AAl/MYS/APC/CESCOM/2010/2036 ದಿನಾಂಕ: 08-10-2010. 


ಸರ್ಕಾರಿ ಆದೇಶ ಸಂಖ್ಯೆ. ಮೂಅಇ 48 ರಾಅವಿ 2010, ದಿನಾಂಕ: 20-05-2011. 
ಸರ್ಕಾರಿ ಆದೇಶ ಸಂಖ್ಯೆ. ಮೂಅಇ 48 ರಾಅವಿ 2010, ದಿನಾಂಕ: 16-11-2011. 

ಸರ್ಕಾರಿ ಆದೇಶ ಸಂಖ್ಯೆ. ಮೂಅಇ 48 ರಾಅವಿ 2010, ದಿನಾಂಕ: 28-01-2012. 
ಸರ್ಕಾರಿ ಆದೇಶ ಸಂಖ್ಯೆ. ಮೂಅಇ 48 ರಾಅವಿ 2010, ದಿನಾಂಕ: 20-03-2012. 


೦ ಟಿ ಜಾ ಜು ಟಟ 


ಸರ್ಕಾರಿ ಆದೇಶ ಸಂಖ್ಯೆ: ಮೂಅಇ 48 ರಾಅವಿ 2010, ದಿನಾಂಕ: 06-08-2012 ಮತ್ತು 
ತಿದ್ದುಪಡಿ ಆದೇಶ ದಿನಾಂಕ:14-09-2012. 


7. ಸರ್ಕಾರಿ ಆದೇಶ ಸಂಖ್ಯೆ: ಮೂಅಇ 48 ರಾಅವಿ 2010, ದಿನಾಂಕ: 14-09-2012. 
8. ಅಪರ ಜಿಲ್ಲಾಧಿಕಾರಿ, ಮೈಸೂರು ಜಿಲ್ಲೆ, ಮೈಸೂರು ಇವರ ಪತ್ರ ಸಂ: ಎಲ್‌.ಎ.ಕ್ಯೂಸಿ.ಆರ್‌ 
72/ 2011-12, ದಿನಾಂಕ: 13-03-2013. 


ಮೇಲೆ ಓದಲಾದ ಕ್ರಮ ಸಂ: (1ರಲ್ಲಿ ವಿಮಾನ ನಿಲ್ದಾಣ ನಿಯಂತ್ರಕರು, ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ, ಇವರು 
ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಬರೆದಿರುವ ಪತ್ರದಲ್ಲಿ ಮೈಸೂರು ವಿಮಾನ ನಿಲ್ದಾಣವು ದಿನಾಂಕ:01-10-2010 ರಿಂದ 
ಕಾರ್ಯಾರಂಭಗೊಂಡಿದೆಯೆಂದು ಸೆಪ್ಟೆಂಬರ್‌ 2009 ರಿಂದ ಸೆಪ್ಟೆಂಬರ್‌ 2010 ರ ವರೆಗಿನ ವಿದ್ಯುಚ್ಛಕ್ತಿ ಬಿಲ್ಲನ್ನು ಭಾರತೀಯ ವಿಮಾನ ನಿಲ್ದಾಣಗಳ 


ಪ್ರಾಧಿಕಾರವು ಪಾವತಿಸಿದೆಯೆಂದು ತಿಳಿಸಿರುತ್ತಾರೆ. 


2. ಮೈಸೂರು ವಿಮಾನ ನಿಲ್ದಾಣದ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರವು ದಿನಾಂಕ: 06-10-2005 ರಂದು ಭಾರತ ವಿಮಾನ ನಿಲ್ದಾಣಗಳ 
ಪ್ರಾಧಿಕಾರದೊಂದಿಗೆ ಮಾಡಿಕೊಂಡಿರುವ ಒಪ್ಪಂದದ ಅನುಸಾರ ವಿಮಾನ ನಿಲ್ದಾಣದ ವಿದ್ಯುಚ್ಛಕ್ತಿ ಬಳಕೆ ಬಿಲ್ಲನ್ನು ವಿಮಾನಯಾನ ಸೇವೆ 
ಕಾರ್ಯಾರಂಭಗೊಂಡ ದಿನಾಂಕದಿಂದ 5 ವರ್ಷಗಳ ಅವಧಿಗೆ ರಾಜ್ಯ ಸರ್ಕಾರದಿಂದ ಭರಿಸಬೇಕಾಗಿರುತ್ತದೆ. 


3. ಮೇಲೆ ಓದಲಾದ ಕ್ರಮ ಸಂ: 2 ರಿಂದ 7ರ ಸರ್ಕಾರದ ಆದೇಶಗಳಲ್ಲಿ ನವೆಂಬರ್‌ 2010 ರಿಂದ ಜುಲೈ 2012 ರ ಅಂತ್ಯದವರೆಗೆ 
ಮೈಸೂರು ವಿಮಾನ ನಿಲ್ದಾಣದ ವಿದ್ಯುಚ್ಛಕ್ತಿ ಬಿಲ್ಲನ್ನು ಪಾವತಿಸಲು ಬಿಲ್ಲಿನ ಮೊತ್ತ ರೂ.82,02,180-00 ಗಳನ್ನು ಜಿಲ್ಲಾಧಿಕಾರಿಗಳು, ಮೈಸೂರು 
ಜಿಲ್ಲೆ. ಇವರಿಗೆ ಬಿಡುಗಡೆ ಮಾಡಲಾಗಿದೆ. 

4. ಮೇಲೆ ಕ್ರಮ ಸಂಖ್ಯೆ «8ರಲ್ಲಿ ಓದಲಾದ ಪತ್ರದಲ್ಲಿ ಅಪರ ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ ಇವರು ತಮ್ಮ ಪತ್ರದಲ್ಲಿ 
ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ, ಇವರು ಫೆಬ್ರವರಿ 2013ರವರೆಗೆ ಸಲ್ಲಿಸಿರುವ ವಿದ್ಯುಚ್ಛಕ್ತಿ ಬಿಲ್ಲಿನ ಬಾಕಿ ಮೊತ್ತ 
ರೂ.22,59,931-00 (ಇಪ್ಪತ್ತೆರಡು ಲಕ್ಷಗಳ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ರೂಪಾಯಿಗಳು ಮಾತ್ರ) ಗಳನ್ನು ಬಿಡುಗಡೆ 
ಮಾಡಲು ಸರ್ಕಾರವನ್ನು ಕೋರಿರುತ್ತಾರೆ. 

5. ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕ೦ಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಮೂಅಇ 48 ರಾಅವಿ 2010, ಬೆಂಗಳೂರು, ದಿನಾಂಕ: 22-03-2013. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಮೈಸೂರು ವಿಮಾನ ನಿಲ್ದಾಣದ ವಿದ್ಯುಚ್ಛಕ್ತಿ ಬಿಲ್ಲಿನ ಬಾಕಿ ಮೊತ್ತ 
ರೂ.22,59,931-00 (ಇಪ್ಪತ್ತೆರಡು ಲಕ್ಷಗಳ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ರೂಪಾಯಿಗಳು ಮಾತ್ರ) ಗಳನ್ನು (ಆಗಸ್ಟ್‌ 
2012 ರಿಂದ ಫೆಬ್ರವರಿ 2013ರವರೆಗೆ) ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರಿಗೆ ಈ ಕೆಳಕಂಡ ಷರತ್ತಿಗೊಳಪಟ್ಟು ಬಿಡುಗಡೆ 
ಮಾಡಲಾಗಿದೆ. 

" ಪ್ರತಿ ತಿಂಗಳ ಬಿಲ್ಲಿನೊಂದಿಗೆ ಇದುವರೆವಿಗೂ ಸರ್ಕಾರದಿಂದ ಬಿಡುಗಡೆಯಾಗಿರುವ ಮೊತ್ತದಲ್ಲಿ 
ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ ಇವರಿಗೆ ಪಾವತಿಯಾಗಿರುವ ಮೊತ್ತಗಳ 
ವಿವರಗಳನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು" 


೧೬೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ಭಾಗ ೧ 





2. ಈ ಮೊತ್ತವನ್ನು 2012-13ನೇ ಸಾಲಿನ ಹೊಸ ಲೆಕ್ಕ ಶೀರ್ಷಿಕೆ “3451-00-090-1-11-071 "ಸಣ್ಣ ವಿಮಾನ ನಿಲ್ದಾಣಗಳ ಅಭಿವೃದ್ಧಿ 
(ಯೋಜನೆ) ಕಟ್ಟಡ ವೆಚ್ಚಗಳು" ಇದರಡಿಯಲ್ಲಿ ಒದಗಿಸಿರುವ ರೂ.60.00 ಲಕ್ಷಗಳಿಂದ ಭರಿಸತಕ್ಕದ್ದು. 


3. ಈ ಹಣವನ್ನು ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರು ಜಿಲ್ಲಾ ಖಜಾನೆ ಮೈಸೂರು ಇಲ್ಲಿ ಡಿ.ಸಿ.ಬಿಲ್‌ ಮೂಲಕ ಡ್ರಾ 
ಮಾಡಲು ಅಧೀಕರಿಸಿದೆ. ಉಪನಿರ್ದೇಶಕರು, ಟಿ.ಎನ್‌.ಎಂ.ಸಿ. ಬೆಂಗಳೂರು. ಇವರು ಈ ಮೊತ್ತವನ್ನು ಮೈಸೂರು ಜಿಲ್ಲಾಧಿಕಾರಿಗಳ ಖಾತೆಗೆ 
ಅಪ್‌ಲೋಡ್‌ ಮಾಡುವುದು. ಈ ಹಣವನ್ನು ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ, ಮೈಸೂರು ಇವರಿಗೆ ಜಮಾ ಮಾಡಿ 
ಸ್ವೀಕೃತಿ ಪಡೆದು ಸ್ವೀಕೃತಿಯನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

4. ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: ಆಇ 4 ಟಿಎಫ್‌ಪಿ 2012, ದಿನಾ೦ಕ 27-04-2012 ಹಾಗೂ ಸಂಖ್ಯೆ ಆಇ 8 
ಟಿಎಫ್‌ಪಿ 2012 ದಿನಾ೦ಕ 04-10-2012 ರಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ / ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ 
ಅಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಜೆ.ಸಂಪತ್‌ಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


೧.೧. 863 ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 


ಪ್ರಸ್ತಾವ 


ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 


ವಿಷಯ: ಪಾಂಡವಪುರ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್‌.ಸಿ.ಸಂ.95ರ ಬದಲಿಗೆ ರಸ್ತೆ ಮೇಲು ಸೇತುವೆ 
ಮತ್ತು ಕೂಡು ರಸ್ತೆ ನಿರ್ಮಾಣಕ್ಕೆ ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆ: ಮೂಅಇ 57 ರಾರಾಹೆ 2009, ದಿನಾಂಕ: 31-05-2011. 
2. ಸರ್ಕಾರಿ ಆದೇಶ ಸಂಖ್ಯೆ: ಮೂಅಇ 63 ರಾರಾಹೆ 2007, ದಿನಾಂಕ: 16-06-2009. 
3. ಸರ್ಕಾರಿ ಆದೇಶ ಸಂಖ್ಯೆ: ಮೂಅಇ 63 ರಾರಾಹೆ 2007, ದಿನಾಂಕ: 07-06-2011. 
4. ಸರ್ಕಾರಿ ಆದೇಶ ಸಂಖ್ಯೆ: ಮೂಅಇ 63 ರಾರಾಹೆ 2007, ದಿನಾಂಕ: 19-11-2011. 
5. ಸರ್ಕಾರಿ ಆದೇಶ ಸಂಖ್ಯೆ: ಮೂಅಇ 63 ರಾರಾಹೆ 2007, ದಿನಾಂಕ: 15-12-2012. 
6. 


ಮುಖ್ಯ ಇಂಜಿನಿಯರ್‌/ ನಿರ್ಮಾಣ/ ಪಶ್ಚಿಮ, ನೈರುತ್ಯ ರೈಲ್ವೆ, ಬೆ೦ಗಳೂರು, ಇವರ ಪತ್ರ ಸಂ: 
W.352/CN/ BNC/ RoB-RuB/LC-95 ದಿನಾ೦ಕ:17-12-2012, ದಿನಾ೦ಕ: 05-02-2013 ಮತ್ತು 
ದಿನಾಂಕ:06-02-2013. 


ನೆ: 


ಪಾಂಡವಪುರ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್‌.ಸಿ. ಸಂ: 95ರ ಬದಲಿಗೆ ರಸ್ತೆ ಮೇಲು ಸೇತುವೆ ಮತ್ತು ಕೂಡು ರಸ್ತೆಯ 
ನಿರ್ಮಾಣವನ್ನು ವೆಚ್ಚ ಹಂಚಿಕೆ ಆಧಾರದ ಮೇಲೆ ಅಂದಾಜು ವೆಚ್ಚ ರೂ.16.94 ಕೋಟಿಗಳಲ್ಲಿ ನಿರ್ಮಿಸಲಾಗುತ್ತಿದ್ದು ಈ ಕಾಮಗಾರಿಯನ್ನು 
ಸಂಪೂರ್ಣವಾಗಿ ರೈಲ್ವೆಯು (ಸೇತುವೆ ನಿರ್ಮಾಣ ಮತ್ತು ಕೂಡು ರಸ್ತೆ ನಿರ್ಮಾಣ ಒಳಗೊಂಡಿದೆ) ನಿರ್ವಹಿಸಲಾಗುತ್ತಿದೆ (ನೈರುತ್ಯ ರೈಲ್ವೆಯ ಪಾಲು 
ರೂ.6,08,36,114.00ಗಳು ಮತ್ತು ರಾಜ್ಯ ಸರ್ಕಾರದ ಪಾಲು ರೂ.10,85,63,626.00ಗಳು), ಜನರಲ್‌ ಅಬ್‌ಸ್ಟಾಕ್ಟ್‌ಗೆ ಮೂಲಸೌಲಭ್ಯ ಅಭಿವೃದ್ಧಿ 
ಇಲಾಖೆ ಹಾಗೂ ನೈರುತ್ಯ ರೈಲ್ವೆಯು ಜ೦ಟಿಯಾಗಿ ಸಹಿ ಮಾಡಲಾಗಿದೆ. 


2. ಮೇಲೆ ಓದಲಾದ ಕ್ರಮ ಸಂ: (1ರ ಸರ್ಕಾರದ ಆದೇಶದಲ್ಲಿ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಲೆವೆಲ್‌ ಕ್ರಾಸಿಂಗ್‌ಗಳ ಬದಲಾಗಿ ರಸ್ತೆ ಮೇಲು 
ಸೇತುವೆ/ ರಸ್ತೆ ಕೆಳ ಸೇತುವೆ ನಿರ್ಮಾಣ ಮಾಡುವ ಸಂಬಂಧ ಅನುಬ೦ಧ-1ರ ಕ್ರಮ ಸಂಖ್ಯೆ(2) ರಲ್ಲಿ ಪಾಂಡವಪುರ ರೈಲು ನಿಲ್ದಾಣದ ಹತ್ತಿರ 
ಬರುವ ಎಲ್‌.ಸಿ.ಸಂ:95ರ ಬದಲಿಗೆ ರಸ್ತೆ ಮೇಲು ಸೇತುವೆ ಮತ್ತು ಕೂಡು ರಸ್ತೆಯ ನಿರ್ಮಾಣದ ವೆಚ್ಚ ರೂ.9.00 ಕೋಟಿಗಳಿಗೆ 
ಅನುಮೋದನೆಯನ್ನು ನೀಡಲಾಗಿದೆ (ರೈಲ್ವೆ ಪಿಂಕ್‌ ಬುಕ್‌ನಲ್ಲಿ ಟೋಕನ್‌ ಅಡ್ವಾನ್ಸ್‌ ಒದಗಿಸಿ ಕಾಮಗಾರಿ ಮಂಜೂರು ಮಾಡಿರುವಂತೆ). 


3. ಮೇಲೆ ಓದಲಾದ ಕ್ರಮ ಸಂ: (2)ರ ಆದೇಶದಲ್ಲಿ ಪಾಂಡವಪುರ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್‌.ಸಿ.ಸಂ:95ರ ಬದಲಿಗೆ ರಸ್ತೆ 
ಮೇಲು ಸೇತುವೆ ಮತ್ತು ಕೂಡು ರಸ್ತೆ ನಿರ್ಮಾಣದ ಕಾಮಗಾರಿಗೆ ಭೂಸ್ವಾಧೀನ ಪರಿಹಾರದ ಮೊತ್ತ ರೂ.42.64 ಲಕ್ಷಗಳನ್ನು ಕಾರ್ಯಪಾಲಕ 
ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, ಮಂಡ್ಯ ವಿಭಾಗ, ಮಂಡ್ಯ, ಇವರಿಗೆ ಬಿಡುಗಡೆ ಮಾಡಲಾಗಿದೆ. 


4. ಮೇಲೆ ಓದಲಾದ ಕ್ರಮ ಸಂ: (3)ರ ಸರ್ಕಾರದ ಆದೇಶದಲ್ಲಿ ಪಾಂಡವಪುರ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್‌.ಸಿ.ಸಂ:95ರ 
ಬದಲಿಗೆ ರಸ್ತೆ ಮೇಲು ಸೇತುವೆ ಮತ್ತು ಕೂಡು ರಸ್ತೆ ನಿರ್ಮಾಣದ ಕಾಮಗಾರಿಯ ಭೂಸ್ವಾಧೀನ/ಯುಟಿಲಿಟಿ ಸ್ಥಳಾಂತರ/ ಖಾಲಿ ನಿವೇಶನ 
ಭೂಸ್ವಾಧೀನ ಪರಿಹಾರಕ್ಕಾಗಿ ರೂ.1.04,46,104/-ಗಳನ್ನು ಉಪ ವಿಭಾಗಾಧಿಕಾರಿ ಹಾಗೂ ವಿಶೇಷ ಭೂಸ್ವಾಧೀನಾಧಿಕಾರಿ, ಪಾಂಡವಪುರ 
ಉಪವಿಭಾಗ, ಪಾಂಡವಪುರ, ಇವರಿಗೆ ಬಿಡುಗಡೆ ಮಾಡಲಾಗಿದೆ. 

5. ಮೇಲೆ ಓದಲಾದ ಕ್ರಮ ಸಂ: (4)ರ ಸರ್ಕಾರಿ ಆದೇಶದಲ್ಲಿ ಪಾಂಡವಪುರ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್‌.ಸಿ.ಸಂ:95ರ 
ಬದಲಿಗೆ ರಸ್ತೆ ಮೇಲು ಸೇತುವೆ ಮತ್ತು ಕೂಡು ರಸ್ತೆ ನಿರ್ಮಾಣಕ್ಕಾಗಿ ರೂ. 3.00 ಕೋಟಿಗಳನ್ನು ಆರ್ಥಿಕ ಸಲಹೆಗಾರರು ಮತ್ತು ಮುಖ್ಯ 
ಲೆಕ್ಕಾಧಿಕಾರಿ, ನೈರುತ್ಯ ರೈಲ್ವೆ, ಬೆಂಗಳೂರು, ಇವರಿಗೆ ಬಿಡುಗಡೆ ಮಾಡಲಾಗಿದೆ. 


6. ಮೇಲೆ ಓದಲಾದ ಕ್ರಮ ಸಂ: (5)ರ ಸರ್ಕಾರಿ ಆದೇಶದಲ್ಲಿ ಪಾಂಡವಪುರ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್‌.ಸಿ.ಸಂ:95ರ 
ಬದಲಿಗೆ ರಸ್ತೆ ಮೇಲು ಸೇತುವೆ ಮತ್ತು ಕೂಡು ರಸ್ತೆ ನಿರ್ಮಾಣದ ಪರಿಷ್ಕೃತ ಅಂದಾಜು ರೂ. 19,68,99,740.00 ಗಳಿಗೆ (ರೂಪಾಯಿ 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ೧೬೯೯ 





ಹತ್ತೊಂಬತ್ತು ಕೋಟ ಅರವತ್ತೆಂಟು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಏಳುನೂರಾ ನಲವತ್ತು ಮಾತ್ರ (ರಾಜ್ಯ ಸರ್ಕಾರದ ಪಾಲು 
ರೂ.13,25,52,658.00 ಮತ್ತು ರೈಲ್ವೆ ಮಂತ್ರಾಲಯದ ಪಾಲು ರೂ.6,43,47,082.00) ಹಾಗೂ ರೂ.19,68,99,740.00 ಗಳ ಒಟ್ಟು ಮೊತ್ತದಲ್ಲಿ 
ರೂ.275.00 ಲಕ್ಷಗಳ (ರೂಪಾಯಿ ಎರಡು ಕೋಟಿ ಎಪ್ಪತ್ತೈದು ಲಕ್ಷಗಳು ಮಾತ್ರ) ಮೊತ್ತದಿಂದ ಹೆಚ್ಚುವರಿ ಅಪ್ರೋಚ್‌ ರಸ್ತೆಯ ಕಾಮಗಾರಿಯನ್ನು 
ಲೋಕೋಪಯೋಗಿ, ಬ೦ದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯಿಂದ ಕೈಗೆತ್ತಿಕೊಳ್ಳಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ. 


7. ಮೇಲೆ ಓದಲಾದ ಕ್ರಮ ಸಂ: (6)ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌/ನಿರ್ಮಾಣ/ಪಶ್ಚಿಮ, ನೈರುತ್ಯ ರೈಲ್ವೆ, ಬೆ೦ಗಳೂರು, ಇವರು 
ಪಾಂಡವಪುರ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್‌.ಸಿ.ಸಂ:95ರ ಬದಲಿಗೆ ರಸ್ತೆ ಮೇಲು ಸೇತುವೆ ಮತ್ತು ಕೂಡು ರಸ್ತೆ ನಿರ್ಮಾಣಕ್ಕೆ ರಾಜ್ಯದ 
ಪಾಲಿನ ಹಣ ರೂ.6.56 ಕೋಟಿಗಳನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 


8. ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಮೂಅಇ 03 ರಾರಾಹೆ 2013, ಬೆಂಗಳೂರು, ದಿನಾಂಕ: 18-07-2013. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಪಾಂಡವಪುರ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್‌.ಸಿ.ಸಂ:95ರ ಬದಲಿಗೆ ರಸ್ತೆ 
ಮೇಲು ಸೇತುವೆ ಮತ್ತು ಕೂಡು ರಸ್ತೆ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದ ಪಾಲಿನಲ್ಲಿ ರೂ.2.00 ಕೋಟಿಗಳನ್ನು (ಎರಡು ಕೋಟಿ ರೂಪಾಯಿಗಳು 
ಮಾತ್ರ) ಆರ್ಥಿಕ ಸಲಹೆಗಾರರು ಮತ್ತು ಮುಖ್ಯ ಲೆಕ್ಕಾಧಿಕಾರಿಗಳು, ನೈರುತ್ಯ ರೈಲ್ವೆ, ಬೆಂಗಳೂರು, ಇವರಿಗೆ ಬಿಡುಗಡೆ ಮಾಡಿದೆ. 


2. ಈ ವೆಚ್ಚವನ್ನು 2013-14ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ “5465-01-190-3-04(ಯೋಜನೆ)-211-ಕೆ-ರೈಡ್‌-ಆರ್‌ಓಬಿ/ 
ಆರ್‌ಯುಬಿ- ಯೋಜನಾ ಬಂಡವಾಳ ನಿಧಿ” ಇದರಡಿಯಲ್ಲಿ ರಸ್ತೆ ಮೇಲು ಸೇತುವೆ/ ಕೆಳಸೇತುವೆಗಳ ನಿರ್ಮಾಣಕ್ಕೆ ಒದಗಿಸಿರುವ ರೂ.40.00 
ಕೋಟಿಗಳ ಅನುದಾನದಿಂದ ಭರಿಸತಕ್ಕದ್ದು. 

3. ಈ ಮೊತ್ತವನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕೆ-ರೈಡ್‌, ಬೆಂಗಳೂರು ಇವರು ಪೇಯಿಸ್‌ ರಸೀದಿಯ ಮೂಲಕ ಸರ್ಕಾರದ 
ಅಧೀನ ಕಾರ್ಯದರ್ಶಿ, ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಇವರ ಮೇಲು ರುಜುವಿನೊಂದಿಗೆ ರಾಜ್ಯ ಹುಜೂರು ಖಜಾನೆ, ಬೆಂಗಳೂರು 
ಇವರಿಂದ ಪಡೆದು ಆರ್ಥಿಕ ಸಲಹೆಗಾರರು ಮತ್ತು ಮುಖ್ಯ ಲೆಕ್ಕಾಧಿಕಾರಿಗಳು, ನೈರುತ್ಯ ರೈಲ್ವೆ, ಬೆಂಗಳೂರು, ಇವರಿಗೆ ನೀಡತಕ್ಕದ್ದು. 

4. ಈ ಹಣವನ್ನು ಕಾಮಗಾರಿಗೆ ವೆಚ್ಚ ಮಾಡಿ ಉಪಯೋಗಿತಾ ಪ್ರಮಾಣಪತ್ರ ಹಾಗೂ ಕಾಮಗಾರಿಯ ಭೌತಿಕ ಪ್ರಗತಿಯ ವಿವರಗಳನ್ನು 
ಪೋಟೋದೊಂದಿಗೆ ಮುಖ್ಯ ಆಡಳಿತಾಧಿಕಾರಿ (ನಿರ್ಮಾಣ), ನೈರುತ್ಯ ರೈಲ್ವೆ, ಬೆಂಗಳೂರು/ ಆರ್ಥಿಕ ಸಲಹೆಗಾರರು ಮತ್ತು ಮುಖ್ಯ 
ಲೆಕ್ಕಾಧಿಕಾರಿಗಳು, ನೈರುತ್ಯ ರೈಲ್ವೆ ಬೆ೦ಗಳೂರು,ಇವರು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

4) ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ ಆಇ 1 ಟಿಎಫ್‌ಪಿ 2013, ದಿನಾ೦ಕ 10-05-2013ರಲ್ಲಿ ಸರ್ಕಾರದ ಇಲಾಖಾ ಪ್ರಧಾನ 
ಕಾರ್ಯದರ್ಶಿ / ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಜೆ.ಸಂಪತ್‌ಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧. 869 ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 


INFRASTRUCTURE DEVELOPMENT SECRETARIAT 


Sub: Tumkur-Rayadurga New Railway line Project-Release of funds-reg. 
Ret: 1) Government Order No. IDD 82 NSW 09, dated 09-12-2010 
2) Government Order No. IDD 82 NSW 09, dated 23-05-2011 
3) Government Order No. IDD 59 NSW 12, dated 28-06-2012 
4) Letter No.W. 63/CN/BNC/TK-RDG/ MPIC&UC, dated 19-03-2013 of Chief Engineer, 


(Con.,)/East/SWR, Bangalore 
5) Government Order No. FD 460 Exp-1/2013,, dated 30-03-2013 


PREAMBLE : 


In the Government Order reat at (1) above, the Government has accorded sanction for taking up new BG line between Tumkur- 
Rayadurga via Kalyanadurga (207.65 Kms centre to centre of stations). Total estimated cost of the project is ¥. 1027.89 crores and the 
share of GOK is ¥. 479.59 crores. The length of the project is 102.63 Kms. Considering the importance of the project, the state 
Government has decided to take up this railway project on 50:50 cost sharing basis (excluding land acquisition cost) between Ministry of 
Railways and Government of Karnataka, within a period of 3-4 years. 


2. In the Government Order read at Sl. No. (2 & 3) above, the Government of Karnataka has released ¥ 40.00 crores for the 
Tumkur-Rayadurga via Kalyanadurga new railway line project during the financial year 2011-12 and 2012-13. 


3. In the letter read at Sl. No. (4) above, the Chief Engineer, (Con.) South Western Railway, (East) Bangalore, has requested to 
release funds to achieve expeditious completion of the Tumkur-Rayadurga New Railway Line Project, SWR has informed that this year 
railways have given additional allocation of Rs. 150.00 crores. 


೧೭೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ಭಾಗ೧ 





4. In G.O. read at Sl. No. (5) above,sanction was accorded for the re-appropriation of a sum of Rs. 7000 lakhs under the Major 
Head of Account 5465-Capital outlay on general financial and trading institutions during 2012-13 to the Head of Account 
``5465-01-190-3-05 Cost sharing for New projects (plan) 211 Investment. 


5. The proposal of South Westren Railways has been examined in detail and hence this order. 
GOVERNMENT ORDER NO. IDD 59 NSW 2012, BANGALORE, DATED : 30" March, 2013. 


Under the circumstances explained in the preamble, Government of Karnataka is pleased to release ¥. 40.00 crores (Rupees 
forty crores only) towards the share of the Government of Karnataka for the construction of Tumkur-Rayadurga New Railway Line 
Project. 


2. The expenditure shall be met under the Head of Account ``5465-01-190-3-05-008! Sharing for new projects (Plan)-211- 
Investments”, out of the budget provision for the year 2012-13. 


3. The Chief Executive Officer, K-RIDE, Bangalore is authorized to draw the amount on ೩ payee’s receipt duly countersigned by 
the Under Secretary to Government Infrastructure Development Department and K-RIDE shall in turn deposit the same with the 
Financial Advior and Chief Accounts Officer (Construction), South Western Railway Bangalore. 


4. The Financial Advisor & Chief Accounts Officer, South Western Railway, Bangalore shall furnish the Utilisation Certificate, the 
Chief Engineer, South Western Railway Bangalore shall furnish physical progress in km wise along with photographs. 


5. This order is issued with the concurrence of Finance Department vide No. FD 437 Exp-|/2013, dated 28-03-2013 U.O. Note 
No. FD 460 Exp-1/2013, dated 30-03-2013 and G.No. FD 378 BRS 2012, dated : 30-03-2013 


By Order and in the name of the Governor of Karnataka, 
S.J. SAMPATH KUMAR, 
Under Secretary to Government, 


P.R. 864 Infrastructure Development Department. 
INFRASTRUCTURE DEVELOPMENT SECRETARIAT 

Sub: Construction of Bangalore-Hassan New Railway line-Release of funds-reg. 

Ref: 1) Government Order No. IDD 35 NSW 09, dated 24-04-2010 
2) Government Order No. IDD 30 NSW 09, dated 27-05-2011 
3) Government Order No. IDD 30 NSW 11, dated 21-03-2012 
4) Government Order No. IDD 30 NSW 11, dated 28-06-2012 
5) Government Order No. IDD 30 NSW 11, dated 05-03-2013 
6) Letter No.W.63/CN/BNC/ MPIC & UC, dated 28-02-2013 received from the 


Chief Engineer! CON/WEST/BNC/SWR, Bangalore 
7) Government Order No. FD 378 BRS 2012, dated 30-03-2013 
8) Government Order No. FD 375 BRS 2012, dated 30-03-2013 


PREAMBLE : 


In the Government Order read at (1) above, the Government has decided to take up the balance work of Bangalore-Hassan 
New Railway Project on 50:50 cost sharing basis between Gok & Ministry of Railways. 


2. In the Government Order read at (2) to(5) above, the Government of Karnataka has released ₹ 117.50 crores towards the 
share of the State Government for Bangalore-Hassan New Railway Line Project. 


3. In the letter read at (6) above, the Chief Engineer,/Construction/West, BNC/ South Western Railway, Bangalore has 
requested to release ¥ 55.00 crores towards the share for the Contruction of Bangalore-Hassan New Railway Line Project. 
South Western Railway has also informed that this year railways have given additional allocation of ¥ 150.00 crores. 


4. In the letter read at (7) above,sanction was accorded for the re-appropriation of a sum of Rs. 7000 lakhs under the Major 
Head of Account 5465-Capital outlay on general financial and trading institutions during 2012-13 to the Head of Account 
``5465-01-190-3-05 Cost sharing for New projects (plan) 211 Investment. 


5. In the Government Order read at (8) above, sanction was accorded for the re-appriation of sum of ¥. 633.00 lakhs under the 
Major Head of Account 5465-Capital Outlay on general financial and trading institutions during 2012-13. 


6. The proposal of South Western Railway has been examined in detail and hence this order. 
GOVERNMENT ORDER NO. IDD 30 NSW 2011, BANGALORE, DATED : 30™ March, 2013. 


Under the circumstances explained in the preamble, Government of Karnataka is pleased to release ¥. 40.00 crores 
(Rupees Forty crores only) being the share of Government of Karnataka towards the construction of Bangalore-Hassan New Railway 
Line Project. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ೧೭೦೧ 





2. The expenditure shall be met under the the following Head of Accounts :- 























Sl. No. Head of Account 2 
1) 5465-01-190-3-05-Cost Sharing for new project (Plan)-211-Investment 2875.00 
2) 5465-01-190-3-05-Cost Sharing for new projects (Plan)-211-423 TSP 492.00 
3) 5465-01-190-1-11-Hubli Ankola Railway project-132 Capital Expenses 500.00 
4) 5465-01-190-3-07-Commuter Rail Services for Bangalore-211-Investment 133.00 

Total 4000.00 














3. The Chief Executive Officer, K-RIDE, Bangalore is authorized to draw the amount on a payee’s receipt duly countersigned by 
the Under Secretary to Government Infrastructure Development Department and K-RIDE shall in turn deposit the same with the 
Financial Advisor and Chief Accounts Officer (Construction), South Western Railway Bangalore. 


4. The Financial Advisor & Chief Accounts Officer, South Western Railway, Bangalore shall furnish the Utilisation Certificate, the 
Chief Engineer, South Western Railway Bangalore shall furnish physical progress in km wise along with photographs. 


5. This order is issued with the concurrence of Finance Department vide Note No. FD 430 Exp-1/13, dated: 30-03-2013 
(6.0. No. FD 375 BRS 2012, dated 30-03-2013 and) U.O. Note No. FD 460 Exp-1/2013, dated 30-03-2013 and ಅ.0. No. FD 378 BRS 
2012, dated : 30-03-2013 


By Order and in the name of the Governor of Karnataka, 
S.J. SAMPATH KUMAR, 
Under Secretary to Government, 
P.R. 865 Infrastructure Development Department. 


INFRASTRUCTURE DEVELOPMENT SECRETARIAT 
Sub: Bagalkot-Kudachi New Broad-Gauge Railway Line project-Release of funds-reg. 


Ref: 1) Government Order No. IDD 35 NSW 09, dated 24-04-2010 


2) 8.0೦. Letter No. 2000/PL/88/12, dated: 28/29-06-2010 of The Executive Director/Perspective 
Planning, Ministry of Railway Board, New Delhi 


3) Government Order No. IDD 46 NSW 2010, dated 25-02-2011 
4) Government Order No. IDD 46 NSW 2010, dated 19-07-2012 
5) Government Order No. IDD 46 NSW 2010, dated 07-03-2013 
6) Letter No.ಪತ್ರ ಸಂಖ್ಯೆ: ಕಂಶಾ: ಎಲ್‌.ಎ.ಕ್ಯೂ: ಎಂ:ಸಿಆರ್‌-82/10-11, ದಿನಾ೦ಕ: 16-03-2013 received 


from the Deputy Commissioner, Bagalkot 
7) Government Order No. FD 362 BRS 2012,, dated 27-03-2013 
8) Government Order No. FD 378 BRS 2012,, dated 30-03-2013 


PREAMBLE : 


In Government Order read at (1) above, the Government of Karnataka has accorded approval to take up Kudachi-Bagalkot 
New Railway line project on PPP basis. 


2. In the letter read at (2) above, the Executive Director/Perspective Planning Ministry of Railways (Railways Board), New Delhi 
has stated that the project has been sanctioned during 2010-11 budget on cost sharing basis. In addition, Government of Karnataka 
agreed for providing of Land free of cost. Total cost of the project is Rs. 816.14 crore (Railway’s share 408.07 GoK’s share 408.07) and 
total length of the project is 144.05 Km. Total land requirement for these projects is 782 acres and 34 guntas (316.82 hectares) in 
Bagalkot-Badami-Mudol in 20 villages. Ministry of Railways is taking this project in Ill Phases i.e., 0-0.58 km, 58 km-102 km, 102 km- 
142 KM. The project has been taken up on 50:50 cost sharing basis between Government of Karnataka & Ministry of Railways form 
2011-12 onwards. 


3. In Government Order read at Sl. No. (3) to(5) above, Government of Karnataka has released ₹ 21.25 crores to the Deputy 
Commissioner, Bagalkot District and Rs. 13.90 crores to the Deputy Commissioner, Belgaum District and Rs. 1556.32 Lakhs to 
Assistant Commissioner, Chikkodi, towards land acquisition for Bagalkot-Kudachi new Railway Line Project and Rs. 20.00 crores to 
South Western Railways towards the construction of Bagalkot-Kudachi New Railway Line Project. 


4. In the letter read at Sl. No. (6) above, the Deputy Commissioner, bagalkot District, Bagalkot, has requested to release 
Rs. 49.14 crores, towards land acquisition cost for Bagalkot-Kudachi New Railway Line Project. 


5. In G.O. read at Sl. No. (7) above,sanction was accorded for the re-appropriation of a sum of Rs. 2000.00 lakhs (Rs. Two 
Thousand Lakhs only) under the Head of Account ``5465-01-190-1-20 Karnataka Viability Gap (plan) 211-Investment”’ to the Head of 


೧೭೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ಭಾಗ ೧ 





Account “5465-01-190-3-05 Cost sharing for New projects (plan) 211 Investment” towards Bagalkot-Kudachi New Broad guage 
Railway Line Project. 


6. In G.O. read at Sl. No. (8) above, sanction was accorded for the re-appropriation of a sum of Rs. 7000 lakhs under 
the Major Head of Account 5465-Capital outlay on general financial and trading institutions during 2012-13 to Head of Account 
``5465-01-190-3-05 Cost sharing for New projects (plan) 211 Investment. 

7. The proposal of Deputy Commissioner, Bagalkot District, has been examined in detail and hence this order. 

GOVERNMENT ORDER NO. IDD 46 NSW 2010, BANGALORE, DATED : 30™ March, 2013. 


Under the circumstances explained in the preamble, Government of Karnataka is pleased to release 7. 49.14 crores (Rupees 
Forty Nine crores fourteen lakhs only) to the Deputy Commissioner, Bagalkot District, Bagalkot towards acquisition of land for the 
construction of Bagalkot-Kudachi New Railway Line Project. 


2. This expenditure shall be met under the Head of Account “‘5465-01-190-3-05-Cost Sharing for new projects (Plan)-211- 
Investment”, out of the budget provision during 2012-13. 


3. The Deputy Commissioner, Bagalkot District, Bagalkot is authorized to draw the amount at District Treasury, Bagalkot. The 
Deputy Director, Treasury Network Management Centre (TNMC), Bangalore to upload the said amount to the Deputy Commissioner, 
Bagalkot District, Bagalkot Account”. 


4. The Deputy Commissioner, Bagalkot District, Bagalkot shall furnish the 0117810೧ Certificate, and physical progress report 
along with photographs to the Government. 


5. This order is issued with the concurrence of Finance Department vide Note No. FD 438 Exp-|/2013, dated 28-03-2013 U.O. 
Note No. FD 460 Exp-1/2013, dated 30-03-2013 and ಆ.0೦. No. FD 378 BRS 2012, dated : 30-03-2013 


By Order and in the name of the Governor of Karnataka, 
S.J. SAMPATH KUMAR, 
Under Secretary to Government, 


P.R. 866 Infrastructure Development Department. 
INFRASTRUCTURE DEVELOPMENT SECRETARIAT 

Sub: Construction of Bangalore-Hassan New Railway line-Release of funds-reg. 

Ref: 1) Government Order No. IDD 35 NSW 09, dated 24-04-2010 
2) Government Order No. IDD 30 NSW 09, dated 27-05-2011 
3) Government Order No. IDD 30 NSW 11, dated 21-03-2012 
4) Government Order No. IDD 30 NSW 11, dated 28-06-2012 
5) Government Order No. IDD 30 NSW 11, dated 05-03-2013 
6) Government Order No. IDD 30 NSW 11, dated 30-03-2013 
7) Letter No.W.63/CN/BNC/ MPIC & UC, dated 06-06-2013 received from the 


Chief Engineer! CON/WEST/BNC/SWR, Bangalore 
PREAMBLE : 


In the Government Order read at (1) above, the Government has decided to take up the balance work of Bangalore-Hassan 
New Railway Project on 50:50 cost sharing basis between Government of Karnataka & Ministry of Railways. 


2. In the Government Order read at (2) to(6) above, the Government of Karnataka has released ₹ 151.17 crores towards the 
share of the State Government for Bangalore-Hassan New Railway Line Project. 


3. In the letter read at (7) above, the Chief Engineer,/Construction/West, BNC/ South Western Railway, Bangalore has stated 
that the Ministry of Railways have allocated budget grant of Rs. 80.00 crores for this project for the current financial year and the 
cumulative expenditure is expected to be Rs. 200.00 crores and requested to release Rs. 93.00 crores towards the Government of 
Karnataka share for the Contruction of Bangalore-Hassan New Railway Line Project. 


4. The proposal of South Westren Railways has been examined in detail and hence this order. 
GOVERNMENT ORDER NO. 100 30 NSW 2011, BANGALORE, DATED : 23° July, 2013. 


Under the circumstances explained in the preamble, Government of Karnataka is pleased to release ¥. 30.00 crores (Rupees 
Thirty crores only) towards the share of Government of Karnataka for the construction of Bangalore-Hassan New Railway Line Project to 
the Financial Advisor & Chief Accounts Officer, South Western Railways, Bangalore. 


2. The expenditure shall be met under the Head of Account ``5465-01-190-3-05-211-110%/ Cost sharing Project— Investments” 
out of the budget provision during 2013-14. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ೧೭೦೩ 





3. The Chief Executive Officer, K-RIDE, Bangalore is authorized to draw the amount on a payee’s receipt duly countersigned by 
the Under Secretary to Government Infrastructure Development Department and K-RIDE shall in turn deposit the same with the 
Financial Advisor and Chief Accounts Officer (Construction), South Western Railways Bangalore. 


4. The Financial Advisor & Chief Accounts Officer, South Western Railways, Bangalore shall furnish the Utilisation Certificate, 
the Chief Engineer, South Western Railways Bangalore shall furnish physical progress in km wise along with photographs. 


5. This order is issued in accordance with the powers delegated to Principal Secretaries/Secretaries vide GO.No. FD 1 TFP 
2013, dated : 10-05-2013. 


By Order and in the name of the Governor of Karnataka, 
S.J. SAMPATH KUMAR, 
Under Secretary to Government, 
P.R. 870 Infrastructure Development Department. 


ನಗರಾಭಿವೃದ್ಧಿ ಸಚಿವಾಲಯ 


ವಿಷಯ: ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅವಶ್ಯಕವಿರುವ ವಿವಿಧ ವರ್ಗದ 19 ಹುದ್ದೆಗಳನ್ನು 
ತಾತ್ಕಾಲಿಕವಾಗಿ ನಿಯೋಜಿಸುವ ಬಗ್ಗೆ. 


ಓದಲಾಗಿದೆ: ಆಯುಕ್ತರು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಇವರ ಪತ್ರ ಸಂಖ್ಯೆ : ಸಿಬ್ಬಂದಿ 
(2) ಸಿ.ಆರ್‌. 560/2011-12, ದಿನಾ೦ಕ 20-06-2012, 12-07-2013. 


ಆಯುಕ್ತರು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ರವರು ಓದಲಾದ ಪತ್ರದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರು ಅಭಿವೃದ್ಧಿ ಪಥದಲ್ಲಿ 
ನಾಗಲೋಟದಿಂದ ಬೆಳೆಯುತ್ತಿರುವುದನ್ನು ಗಮನಿಸಿ ಹಾಲಿ ಪ್ರಾಧಿಕಾರದಲ್ಲಿರುವ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸಂಖ್ಯೆಯಿಂದ ಪ್ರಾಧಿಕಾರದ ಕೆಲಸ 
ಕಾರ್ಯಗಳನ್ನು ಸಕಾಲದಲ್ಲಿ ಪೂರ್ಣಗೊಳಿಸಲು ಕಷ್ಟಸಾಧ್ಯವಾಗುವುದನ್ನು ಮನಗಂಡು ಸಾರ್ವಜನಿಕರಿಗೆ ಪ್ರಾಧಿಕಾರದಿ೦ದ ಸಾರ್ವಜನಿಕರಿಗೆ ಪ್ರಾಧಿಕಾರದಿಂದ 
ಸಮರ್ಪಕ ಸೇವೆಗಳನ್ನು ಸಕಾಲದಲ್ಲಿ ಒದಗಿಸುವ ದೃಷ್ಟಿಕೋನದಿಂದ ಕೈಗೊಂಡಿರುವ ಪ್ರಾಧಿಕಾರದ ವಿಶಿಷ್ಟ ಯೋಜನೆಗಳಿಗೆ ಸೀಮಿತವಾಗಿ ಮೈಸೂರು 
ನಗರಾಭಿವೃದ್ಧಿ ಪ್ರಾಧಿಕಾರ ಈ ಕೆಳಕಂಡ ಕಾರಣಗಳಿಂದ ಅಗತ್ಯವಿರುವ ತಾಂತ್ರಿಕ ವೃಂದಕ್ಕೆ ಸೇರಿದ ಕೆಳಕಂಡ 19 ಹೆಚ್ಚುವರಿ ಅಭಿಯಂತರರ ಹುದ್ದೆಗಳನ್ನು 
ತಾತ್ಕಾಲಿಕವಾಗಿ ಸೃಜಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
> ಪರಿಷ್ಕರಣೆ ಸಂದರ್ಭದಲ್ಲಿ ಸಹಾಯಕ ಅಭಿಯಂತರರು ಹಾಗೂ ಕಿರಿಯ ಅಭಿಯಂತರರ ಹುದ್ದೆಗಳನ್ನು ಹೆಚ್ಚುವರಿಯಾಗಿ 
ಸೃಜಿಸಿರುವುದಿಲ್ಲ. ಪ್ರಾಧಿಕಾರದ ವಲಯ ಕಛೇರಿಗಳಲ್ಲಿ ಸಹಾಯಕ ಅಭಿಯಂತರರ ಹಾಗೂ ಕಿರಿಯ ಅಭಿಯಂತರರುಗಳು 
ಸೇವೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಅಗತ್ಯವಿದ್ದು, ಪರಿಷ್ಕರಣೆ ಸಂದರ್ಭದಲ್ಲಿ ಇದನ್ನು ಗಣನೆಗೆ ತೆಗೆದುಕೊಂಡಿರುವುದಿಲ್ಲ. 
> ಮೈಸೂರು ನಗರ ಅಭಿವೃದ್ಧಿ ದಿಕ್ಕಿನಲ್ಲಿ ವಿಸ್ತಾರಗೊಳ್ಳುತ್ತಿರುವ ಅನುಗುಣವಾಗಿ ವಲಯ ಕಛೇರಿಗಳನ್ನು ಪ್ರಾಧಿಕಾರದಲ್ಲಿ 
ಸ್ಥಾಪಿಸಲಾಗಿದ್ದರೂ, ಅಗತ್ಯಕ್ಕೆ ತಕ್ಕ ಸಹಾಯಕ/ಕಿರಿಯ ಅಭಿಯಂತರರ ಹುದ್ದೆಗಳನ್ನು ಸೃಜಿಸಿರುವುದಿಲ್ಲ. 
> ಮೈಸೂರು ನಗರದಲ್ಲಿ "ುಗN್ಗURಖ” ಯೋಜನೆ ಕ್ರಿಯಾಶೀಲವಾಗಿದ್ದು, ಕೆಲವು ಮಹತ್ತರ ಯೋಜನೆಗಳನ್ನು ನಿರ್ದಿಷ್ಟ 
ಸಮಯ ಸೀಮೆಯಲ್ಲಿ ಮುಗಿಸಬೇಕಿದ್ದರೂ, ಪ್ರಾಧಿಕಾರದ “JಗNURM” ಉಪ ವಿಭಾಗದಲ್ಲಿ ಕೇವಲ ಇಬ್ಬರು ಸಹಾಯಕ 
ಅಭಿಯಂತರರು ಮಾತ್ರ ಇದ್ದು ಕಾರ್ಯನಿರ್ವಹಿಸುತ್ತಿದ್ದಾರೆ. 


» Man Power ಕಡಿಮೆ ಇದ್ದು ಪ್ರತಿಷ್ಠಿತ ಹಾಗೂ ಮಹತ್ತರ ಯೋಜನೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸೀಮಿತ 
ಸಮಯದೊಳಗೆ ಕಾಣಲು ಸಾಧ್ಯವಿರುವುದಿಲ್ಲ. ಅದಲ್ಲದೇ ಸೀಮಿತ ಸಮಯದೊಳಗೆ ಪೂರೈಸಲು ಒತ್ತಡ ಹೇರಿದ್ದಲ್ಲಿ ನಿರೀಕ್ಷಿತ 
ಗುಣಮಟ್ಟವನ್ನು ಕಲ್ಪಿಸಲು ಸಾಧ್ಯವಾಗುವುದಿಲ್ಲ. 

> ಸಾಮಾನ್ಯವಾಗಿ ಲೋಕೋಪಯೋಗಿ ಇಲಾಖೆಯ ಉಪವಿಭಾಗದಲ್ಲಿ ಓರ್ವ ಸಹಾಯಕ ಕಾರ್ಯಪಾಲಕ ಅಭಿಯಂತರರ 
ಕೈಕೆಳಗೆ 4 ರಿಂದ 6 ಸಂಖ್ಯೆಯ ಸಹಾಯಕ/ಕಿರಿಯ ಅಭಿಯಂತರರು ಕಾರ್ಯನಿರ್ವಹಿಸುತ್ತಾರೆ. 


೫ ಅದರ ಪ್ರಕಾರ ಪ್ರಾಧಿಕಾರದಲ್ಲಿರುವ ವಲಯ/ ಉಪ ವಿಭಾಗಕ್ಕೆ ಕನಿಷ್ಟ 4 ೬ 10 = 40 ಸಹಾಯಕ/ಕಿರಿಯ ಅಭಿಯಂತರರು 
ಮತ್ತು ಯೋಜನಾ ಶಾಖೆಗೆ (ಇಬ್ಬರು ಕಾರ್ಯಪಾಲಕ ಅಭಿಯಂತರರ ಕೈಕೆಳಗೆ ಇಬ್ಬರು ಅಭಿಯಂತರರಂತೆ) ಕನಿಷ್ಟ 4 ಜನ 
ಸಹಾಯಕ/ಕಿರಿಯ ಇಂಜಿನಿಯರ್‌ಗಳ ಅವಶ್ಯಕತೆ ಇರುತ್ತದೆ. ಒಟ್ಟಾರೆ ತಾಂತ್ರಿಕ ವಿಭಾಗಕ್ಕೆ 1] ಸಂಖ್ಯೆಯ ಸಹಾಯಕ/ ಕಿರಿಯ 
ಅಭಿಯಂತರರ ಅವಶ್ಯಕತೆ ಇರುತ್ತದೆ. 


೫ 2012ರ ವೃಂದ ಮತ್ತು ನೇಮಕಾತಿ ನಿಯಮಗಳ ಪರಿಷ್ಕರಣೆ ಪ್ರಕಾರ 20+11+2=33 ಸಂಖ್ಯೆಯ ಸಹಾಯಕ/ಕಿರಿಯ 
ಅಭಿಯಂತರರು ಕಾರ್ಯನಿರ್ವಹಿಸುತ್ತಿದ್ದು, ಇನ್ನು 20 ಸಂಖ್ಯೆಯ ಅಭಿಯಂತರ ಅವಶ್ಯಕತೆ ಇದೆ. 


೫ ಆದ ಕಾರಣ, ಈ ಕಛೇರಿಯ ಸಮ ಸಂಖ್ಯೆ ದಿನಾಂಕ 20-06-2012ರ ಪತ್ರದಲ್ಲಿ ಪ್ರಸ್ತಾಪಿಸಿರುವ ಪ್ರಕಾರ ಕಾರ್ಯಪಾಲಕ 
ಅಭಿಯಂತರರು-01, ಸಹಾಯಕ ಅಭಿಯಂತರರು (ಸಿವಿಲ್‌)-12, ಸಹಾಯಕ ಅಭಿಯಂತರರು (ವಿದ್ಯುತ್‌) -01 ಮತ್ತು 
ಕಿರಿಯ ಅಭಿಯಂತರರು (ಸಿವಿಲ್‌)-05, ಒಟ್ಟು 19 ಸಂಖ್ಯೆಯ ಈ ವಿವಿಧ ಪ್ರವರ್ಗದ ಅಭಿಯಂತರರುಗಳ ಅಗತ್ಯತೆ 
ಇರುತ್ತದೆ. 


೧೭೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ಭಾಗ ೧ 





> “InNURM” ಯೋಜನೆಯಡಿ ಪ್ರಾಧಿಕಾರದ ವತಿಯಿಂದ ಕೈಗೊಳ್ಳಲಾಗಿರುವ “ವಸತಿ ಯೋಜನೆ” ಮತ್ತು "ಗ್ರಾಮ ಅಭಿವೃದ್ಧಿ' 
ಯೋಜನೆಗಳಲ್ಲಿ ಗುಣಮಟ್ಟದ ಫಲಿತಾಂಶವನ್ನು ಸೀಮಿತ ಸಮಯದೊಳಗೆ ಪಡೆಯಲು ಮೇಲ್ಕಂಡ ಅಭಿಯಂತರರುಗಳ 
ಅಗತ್ಯತೆ ಇರುತ್ತದೆ. 
ಆಯುಕ್ತರು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇವರ ಪ್ರಸ್ತಾವನೆಯನ್ನು ಕೂಲಂಕಶವಾಗಿ ಪರಿಶೀಲಿಸಿ 19 ತಾತ್ಕಾಲಿಕ ಹುದ್ದೆಗಳನ್ನು 
ಸೃಜಿಸಲು ತೀರ್ಮಾನಿಸಿ ಈ ಮುಂದಿನಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ನಅಇ 371 ಮೈಅಪ್ರಾ 2012, ಬೆಂಗಳೂರು, ದಿನಾಂಕ: 29-08-2013 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ ಸಂಖ್ಯೆ : ಎಫ್‌.ಡಿ./ಟಿ.ಎಫ್‌.ಪಿ. 96 ದಿನಾ೦ಕ 10-07-1996ರ 
ಮಾರ್ಗಸೂಚಿಗಳ ಅನುಸಾರ ಈ ಕೆಳಕಂಡ ಹುದ್ದೆಗಳನ್ನು ಒಂದು ವರ್ಷದ ಅವಧಿಗೆ ಅಥವಾ ಯೋಜನೆ ಮುಕ್ತಾಯವಾಗುವವರೆಗೆ ಯಾವುದು ಮೊದಲು 
ಅಲ್ಲಿಯವರೆಗೆ ಸೃಜಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 



































ಕಮ ತಾತ್ಕಾಲಿಕವಾಗಿ ನಿಯೋಜನೆ ಮೇಲೆ 
ಇ ಹುದ್ದೆಯ ಹೆಸರು ಮತ್ತು ವೇತನ ಶ್ರೇಣಿ ಯೋಜನೆಗಳು ಪೂರ್ಣಗೊಳ್ಳುವವರೆಗೆ 
ರಿ ಅವಶ್ಯವಿರುವ ಹುದ್ದೆಗಳ ಸಂಖ್ಯೆ 
1 ಕಾರ್ಯಪಾಲಕ ಅಭಿಯಂತರರು 1 
(ವೇತನ ಶ್ರೇಣಿ : 18150-26925) 
2 ಸಹಾಯಕ ಅಭಿಯಂತರರು (ಸಿವಿಲ್‌) 12 
(ವೇತನ ಶ್ರೇಣಿ : 14050-25050) 
3 ಸಹಾಯಕ ಅಭಿಯಂತರರು (ವಿದ್ಯುತ್‌) 1 
(ವೇತನ ಶ್ರೇಣಿ : 14050-25050) 
4 ಕಿರಿಯ ಅಭಿಯಂತರರು (ಸಿವಿಲ್‌) 5 
(ವೇತನ ಶ್ರೇಣಿ : 8825-16000) 
ಒಟ್ಟು 19 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎಂ. ವಾಸುದೇವರಾವ್‌, 
P.R. 884 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50-50 ನಗರಾಭಿವೃದ್ಧಿ ಇಲಾಖೆ. 


ನಗರಾಭಿವೃದ್ಧಿ ಸಚಿವಾಲಯ 


ವಿಷಯ: ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಇಂಡಿಯನ್‌ ಬ್ಯಾಂಕ್‌, ಮಂಡ್ಯ ಬ್ರಾಂಚ್‌ನಲ್ಲಿಟ್ಟಿದ್ದ ರೂ. 5.00 
ಕೋಟಿ ಹಣವನ್ನು ವಂಚಿಸಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ರೀ ಹೆಚ್‌.ಕೆ. ನಾಗರಾಜ, ಪ್ರಥಮ ದರ್ಜೆ 
ಸಹಾಯಕ, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಇವರು ದಿನಾಂಕ 18-07-2013 ರಿಂದ ನ್ಯಾಯಾಂಗ 
ಬಂಧನದಲ್ಲಿರುವುದರಿಂದ ಸೇವೆಯಿಂದ ನಿಲಂಭನೆಗೊಳಿಸುವ ಬಗ್ಗೆ ಆದೇಶ. 

ಓದಲಾಗಿದೆ: ಆಯುಕ್ತರು, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಇವರ ಪತ್ರ ಸಂಖ್ಯೆ : ಮಂನಪ್ರಾ/ಸಿಬ್ಬಂದಿ 1/ 2013-14 
ದಿನಾಂಕ 25-07-2013. 


ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಇಂಡಿಯನ್‌ ಬ್ಯಾಂಕ್‌, ಮಂಡ್ಯ ಶಾಖೆಯಲ್ಲಿ ಠೇವಣಿ ಇಟ್ಟಿದ್ದ ಐದು ಕೋಟಿ ರೂಪಾಯಿಗಳ 
ಹಣವನ್ನು ಬ್ಯಾಂಕ್‌ ಅಧಿಕಾರಿಗಳು ವಂಚಿಸಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ರಥಮ ದರ್ಜೆ ಸಹಾಯಕರಾದ 
ಶ್ರೀ ಹೆಚ್‌.ಕೆ. ನಾಗರಾಜ ರವರನ್ನು ಮಂಡ್ಯ ಪಶ್ಚಿಮ ಪೊಲೀಸ್‌ ಠಾಣೆಯಲ್ಲಿ ದಾಖಲಾದ ಕ್ರೈ೦ ನಂ 273/3 ಕಲಂ 408, 419, 468, 47], 420 ರೆ/ವಿ 
34 ಐ.ಪಿ.ಸಿ. ದಿನಾಂಕ 18-7-2013 ರಂದು ಮಧ್ಯಾಹ್ನ 3-00 ಗಂಟೆಗೆ ಬಂದಿಸಿ, ದಿನಾಂಕ 02-08-2013 ರಂದು ಮ್ಯಾಜಿಸ್ಟ್ರೇಟ್‌ರ ಮುಂದೆ 
ಹಾಜರುಪಡಿಸಲಾಗಿದೆ. ಗೌರ್ವಾನಿತ ನ್ಯಾಯಾಧೀಶರು, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ರಥಮ ದರ್ಜೆ ಸಹಾಯಕರಾದ ಶ್ರೀ ಹೆಚ್‌.ಕೆ. ನಾಗರಾಜ 
ರವರನ್ನು ದಿನಾಂಕ 18-7-2013 ರಿಂದ 02-08-2013 ರವರೆಗೆ ಪೋಲಿಸ್‌ ಕಸ್ಟಡಿಗೆ ಒಪ್ಪಿಸಿದ್ದು ಪ್ರಸ್ತುತ ಸದರಿ ಅವರು ನ್ಯಾಯಾಂಗ 
ಬಂಧನದಲ್ಲಿರುತ್ತಾರೆಂದು ಮೇಲೆ 1 ರಲ್ಲಿ ಓದಲಾದ ಪತ್ರದಲ್ಲಿ ವರದಿ ಮಾಡಿರುತ್ತಾರೆ. 


ಶ್ರೀ ಹೆಚ್‌.ಕೆ. ನಾಗರಾಜ, ಪ್ರಥಮ ದರ್ಜೆ ಸಹಾಯಕ, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಇವರು ದಿನಾ೦ಕ 18-07-2013 ರಿ೦ದ ಕ್ರಿಮಿನಲ್‌ 
ಮೊಕದ್ದಮೆಗೆ ಸಂಬಂಧಿಸಿದಂತೆ ಬಂಧನದಲ್ಲಿರುವುದು ದೃಡಪಟ್ಟಿರುವುದರಿ೦ದ, 1957 ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ ನಿಯಂತ್ರಣ ಮೇಲ್ಮನವಿ) 
ನಿಯಮಾವಳಿಗಳು ನಿಯಮ 10(2)(ಎ) ಅಡಿಯಲ್ಲಿ ಅವರು ಬಂಧನಕ್ಕೊಳಗಾದ ಅವಧಿಯು 48 ಗಂಟೆಗಳಿಗೂ ಹೆಚ್ಚಾಗಿರುವುದರಿಂದ 
ನಿಲಂಭನೆಯಲ್ಲಿದ್ದರೆ೦ದು (0661796 Suspension) ಪರಿಗಣಿಸಬೇಕಾಗುತ್ತದೆ. ಆದ್ದರಿಂದ ಈ ಆದೇಶ. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ೧೭೦೫ 





ಸರ್ಕಾರದ ಆದೇಶ ಸಂಖ್ಯೆ: ನಅಇ 320 ಮೈಅಪ್ರಾ 2013 (ಭಾಗ), ಬೆ೦ಗಳೂರು, ದಿನಾಂಕ: 22-08-2013 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ ನಿಯಂತ್ರಣ ಮೇಲ್ಮನವಿ) 
ನಿಯಮಾವಳಿಗಳು 1957 ರ ನಿಯಮ 10(2)(ಎ) ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಹೆಚ್‌.ಕೆ. ನಾಗರಾಜ, ಪ್ರಥಮ ದರ್ಜೆ 
ಸಹಾಯಕ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಇವರ ವಿರುದ್ಧ ಶಿಸ್ತು ಕ್ರಮ ಹಾಗೂ ಕ್ರಿಮಿನಲ್‌ ಮೊಕದ್ದಮೆ ಬಾಕಿ ಇರಿಸಿ ದಿನಾಂಕ 18-07-2013 ರಿಂದಲೇ 
ಪೂರ್ವಾನ್ವಯವಾಗಿ ಅನ್ವಯಿಸುವಂತೆ ನಿಲಂಭನೆಯಲ್ಲಿಟ್ಟು ಆದೇಶಿಸಿದೆ. 


ಶ್ರೀ ಹೆಚ್‌.ಕೆ. ನಾಗರಾಜ, ಪ್ರಥಮ ದರ್ಜೆ ಸಹಾಯಕ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಇವರು ನಿಯಮಾನುಸಾರ ಜೀವನಾಧಾರ ಭತ್ಯೆ 
ಪಡೆಯಲು ಅರ್ಹರಿರುತ್ತಾರೆ. ಹಾಗೂ ಸದರಿಯವರು ಸಕ್ಷಮ ಪ್ರಾಧಿಕಾರದ ಅನುಮತಿಯನ್ನು ಪಡೆಯದೇ ಕೇಂದ್ರ ಸ್ಥಾನವನ್ನು ಬಿಡತಕ್ಕದ್ದಲ್ಲ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎಂ. ವಾಸುದೇವರಾವ್‌, 
೧.೧. 885 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50-50 ನಗರಾಭಿವೃದ್ಧಿ ಇಲಾಖೆ. 


ನಗರಾಭಿವೃದ್ಧಿ ಸಚಿವಾಲಯ 


ವಿಷಯ: ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ 2012-13ನೇ ಸಾಲಿನಲ್ಲಿ ರೂ.250.00 
ಕೋಟಿಗಳ ಸಾಲವನ್ನು ಹಣಕಾಸು ಸಂಸ್ಥೆಗಳಿಂದ ಪಡೆಯಲು ಸರ್ಕಾರದ ಖಾತರಿ ನೀಡುವ ಕುರಿತು. 


ಓದಲಾಗಿದೆ: ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯವರ 
ಪತ್ರ ಸಂಖ್ಯೆ : ಕಜಮಂ:ಮುಲೆಅ:ಲೆ-2:ಸಲೆಅ-2:ಎಎ-4: ಐಇಬಿಆರ್‌:2702/2012-13, ದಿನಾಂಕ 29.01.2013. 


ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯು 2012-13ನೇ ಸಾಲಿನಲ್ಲಿ ಮುಂದುವರೆದ ಯೋಜನೆಗಳ ಅನುಷ್ಠಾನಕ್ಕೆ 
ಸರ್ಕಾರವು ಆಯವ್ಯಯದಲ್ಲಿ ಐಇಬಿಆರ್‌ ಲೆಕ್ಕಶೀರ್ಷಿಕೆ ಅಡಿಯಲ್ಲಿ ಅನುವು ಮಾಡಿರುವ ರೂ.250.00 ಕೋಟಿಗಳ ಸಾಲವನ್ನು ವಿವಿಧ ಹಣಕಾಸು 
ಸಂಸ್ಥೆಗಳಿಂದ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಆಯವ್ಯಯದಲ್ಲಿ ಯೋಜನೆಗಳ ಅನುಷ್ಟಾನಕ್ಕೆ ಒದಗಿಸಿದ ಅನುದಾನ ಮತ್ತು ಸರ್ಕಾರದ ಸಾಲವನ್ನು 
ಹೊರತುಪಡಿಸಿ, ಮಂಡಳಿಗೆ ಕಾರ್ಯಪ್ರಗತಿಯಲ್ಲಿರುವ ಯೋಜನೆಗಳ ಆರ್ಥಿಕ ಮಾದರಿಯಂತೆ, ಅವುಗಳ ಶೀಘ್ರ ಅನುಷ್ಟಾನಕ್ಕಾಗಿ ರೂ.250.00 ಕೋಟಿಗಳ 
ಬಂಡವಾಳವನ್ನು ಸಾಲದ ಮೂಲಕ ಕ್ರೋಢೀಕರಿಸಲು ಮಂಡಳಿಯು ಉದ್ದೇಶಿಸಿದೆ. ಪ್ರಥಮವಾಗಿ ಈ ಕೆಳಕಂಡ 27 ಸ್ಥಳೀಯ ಸಂಸ್ಥೆಗಳ ಯೋಜನೆಗಳ 
ಮುಂದುವರೆದ ಕಾಮಗಾರಿಗಳಿಗೆ ಬಳಸಿಕೊಳ್ಳಲು ಉದ್ದೇಶಿಸಿ ಪ್ರಸ್ತಾವನೆಯನ್ನು ಮೇಲೆ ಓದಲಾದ ಪತ್ರದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು 
ಒಳಚರಂಡಿ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 


















































ಸ್ಥಳೀಯ ಸಂಸ್ಥೆಗಳು ರೂ. ಲಕ್ಷಗಳಲ್ಲಿ 

ಕ್ರಮ ಆರ್ಥಿಕ ಮಾದರಿಯಂತೆ ಪ್ರಸ್ತುತ ಕೋರಿರುವ 
ಸಂಖ್ಯೆ ಯೋಜನೆಯ ಹೆಸರು ಅಂದಾಜು ವೆಚ್ಚ ಯತಾ ಮೊತ್ತ 

1 ಚಿಕ್ಕಮಗಳೂರು ನಿ.ಸ. 550.00 275.00 275.00 

2 ಶಿವಮೊಗ್ಗ ನಿ.ಸ. 2800.00 1866.00 225.68 

3 ಹೊಸಕೋಟೆ ನಿ.ಸ. 470.00 235.00 235.00 

4 ಸಿ.ಆರ್‌. ಪಟ್ಟಣ ಒ.ಚ. 916.00 458.00 250.00 

5 ಮುದೋಳ್‌ ನಿ.ಸ. 1299.36 649.68 280.41 

6 ಕೆ.ಜಿ.ಎಫ್‌. ನಿಸ. 295.00 147.50 147.50 

7 ನರಗುಂದ ಒ.ಚ. 720.00 360.00 310.00 

8 ಗಂಗಾವತಿ ಒ.ಚ. 1702.27 851.14 113.25 

9 ಕೆ.ಆರ್‌. ಪೇಟೆ ಒ.ಚ. 1125.00 562.50 562.50 
10 ಹಿರಿಯೂರ ಚಳ್ಳಕೆರೆ ನಿ.ಸ. 17368.55 6859.64 6019.50 

11 ಸಾಗರ ನಿ.ಸ. 5486.00 2536.11 1000.00 
12 ಅರಸಿಕೆರೆ ನಿ.ಸ. 12185.00 6092.50 3920.50 
13 ಬಾಗಲಕೋಟೆ ನಿ.ಸ. 1056.20 528.10 219.65 
14 ರಬಕವಿ ಬನಹಟ್ಟಿ ನಿಸ. 1718.00 859.00 859.00 
15 ಶಿವಮೊಗ್ಗ ನಿ.ಸ.ವಿ. ಮಾರ್ಗ 6065.00 4044.54 1236.90 























೧೭೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ಭಾಗ ೧ 





















































ಕಮ ಆರ್ಥಿಕ ಮಾದರಿಯಂತೆ ಪ್ರಸ್ತುತ ಕೋರಿರುವ 
ಸಂಖ್ಯೆ ಯೋಜನೆಯ ಹೆಸರು ಅಂದಾಜು ವೆಚ್ಚ EGE ಮೊತ್ತ 
16 ಮಡಿಕೇರಿ (ಕುಂಡಾ ಮೇಸ್ತೀ) 3000.00 1500.00 1500.00 
17 ಭದ್ರಾವತಿ ನಿ.ಸ. 4460.00 2973.48 200.00 
18 ಮುಳಬಾಗಿಲು ಒ.ಚ. 2115.00 1057.50 1057.50 
19 ಮಾಲೂರು ಒ.ಚ. 2250.00 1125.00 1125.00 
20 ಚಿಂತಾಮಣಿ ಒ.ಚ. 603.00 301.50 301.50 
21 ಟಿ. ನರಸೀಪುರ ಒ.ಚ. 1052.00 526.00 526.00 
22 ಉಳ್ಳಾಳ್‌ ಒ.ಚ. 6571.00 3285.00 1285.00 
23 ಶಿವಮೊಗ್ಗ 3ನೇ ಹಂತ ಒ.ಚ. 6180.00 3090.00 1500.00 
24 ಗುಲ್ಬರ್ಗಾ 3ನೇ ಹಂತ ಒ.ಚ. 1662.53 831.26 429.61 
25 ಶೋರಾಪುರ ಒ.ಚ. 2021.00 1010.00 500.00 
26 ಹಡಗಲಿ ಒ.ಚ. 1120.00 560.00 560.00 
27 ದೇವದುರ್ಗ ಒ.ಚ. 720.00 360.00 360.00 
ಒಟ್ಟು 85510.91 42946.21 25000.00 














ಮೇಲೆ ಸೂಚಿಸಲಾದ 27 ಯೋಜನೆಗಳ ಸ್ಥಳೀಯ ಸಂಸ್ಥೆಗಳು ಆರ್ಥಿಕವಾಗಿ ಸದರಿ ಸಾಲವನ್ನು ಮರುಪಾವತಿ ಮಾಡಲು ಮತ್ತು ಒಂದು 
ವೇಳೆ ಮರುಪಾವತಿ ಮಾಡಲು ವಿಳ೦ಬವಾದ್ದಲ್ಲಿ ಸದರಿ ಮೊತ್ತವನ್ನು ಎಸ್‌.ಎಫ್‌.ಸಿ. ಅನುದಾನದಿಂದ ಭರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಎಂದು 
ಮಂಡಳಿಯು ತಿಳಿಸಿರುತ್ತದೆ. ಇದಲ್ಲದೆ, ಪ್ರಸ್ತುತ ರೂ.250.00 ಕೋಟಿಗಳ ಸಾಲವನ್ನು ಪಡೆಯಲು ಮಂಡಳಿಯು ವಿವಿಧ ಹಣಕಾಸು ಸಂಸ್ಥೆಗಳಿಂದ ಅತ್ಯಂತ 
ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೋರಿ ಪತ್ರಿಕೆಯಲ್ಲಿ ಪ್ರಕಟಣೆ ಹೊರಡಿಸಿದ್ದು, ಸದರಿ ಪ್ರಕಟಣೆಗೆ ಈ ಕೆಳಕಂಡ 3 ಹಣಕಾಸು ಸಂಸ್ಥೆಗಳು ತಮ್ಮ 
ದರಗಳನ್ನು ನಮೂದಿಸಿರುತ್ತಾರೆ. 














ಕ್ರಮ 
ಹಣಕಾಸು ಸಂಸ್ಥೆಯ ಹೆಸರು ಬಡ್ಡಿ ದರ ಷರಾ 
ಸಂಖ್ಯೆ 
1 ವಿಜಯ ಬ್ಯಾಂಕ್‌, ಇಂದಿರಾನಗರ ಶಾಖೆ (ಪ್ರಾಥಮಿಕ 11.40% 10 ವರ್ಷಗಳ ಅವಧಿ ತ್ರೈಮಾಸಿಕ 32 ಸಮ 
2 ವರ್ಷಗಳ ಮಾರಟೋರಿಯಂ ಅವಧಿ) (ಫಿಕಡ್‌ ದರ) ಕಂತುಗಳಲ್ಲಿ ಸಾಲವನ್ನು ಮರುಪಾವತಿ ಮಾಡುವುದು 
| ಮತ್ತು ಬಡ್ಡಿಯನ್ನು ಮಾಸಿಕವಾಗಿ ಪಾವತಿಸುವುದು. 
2 ನಬಾರ್ಡ್‌ ಬ್ಯಾಂಕ್‌, ಪ್ರಾದೇಶಿಕ ಶಾಖೆ (ಪ್ರಾಥಮಿಕ 10.50% 10 ವರ್ಷಗಳ ಅವಧಿ ತ್ರೈಮಾಸಿಕ ಕಂತುಗಳಲ್ಲಿ 
2 ವರ್ಷಗಳ ಮಾರಟೋರಿಯಂ ಅವಧಿ) (ಫಿಕಡ್‌ ದರ) ಸಾಲವನ್ನು ಮರುಪಾವತಿ ಮಾಡುವುದು ಮತ್ತು 
ಹ ಬಡ್ಡಿಯನ್ನು ಮಾಸಿಕವಾಗಿ ಪಾವತಿಸುವುದು. 
3 ಹುಡ್ಕೋ ಬ್ಯಾಂಕ್‌, ಪ್ರಾದೇಶಿಕ ಶಾಖೆ (ಪ್ರಾಥಮಿಕ 10.75% 10 ವರ್ಷಗಳಲ್ಲಿ ಮರುಪಾವತಿ ಮಾಡುವುದು. 
2 ವರ್ಷಗಳ ಮಾರಟೋರಿಯಂ ಅವಧಿ) (ಪ್ರೋಟಂಗ್‌ ದರ) 




















ಮೇಲಿನ ಹಣಕಾಸು ಸಂಸ್ಥೆಗಳ ಪೈಕಿ ಅತೀ ಕಡಿಮೆ ಬಡ್ಡಿ ದರವಾದ 10.50% ನಮೂದಿಸಿರುವ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ವಿಕಾಸ 
ಬ್ಯಾಂಕ್‌ (ನಬಾರ್ಡ್‌), ಪ್ರಾದೇಶಿಕ ಶಾಖೆ, ಜೆ.ಸಿ. ರಸ್ತೆ, ಬೆಂಗಳೂರು ಇವರಿಂದ ರೂ. 250.00 ಕೋಟಿಗಳ ಸಾಲವನ್ನು ಪಡೆಯಲು ಮಂಡಳಿಯು 
ಸರ್ಕಾರದ ಖಾತರಿಯನ್ನು ಕೋರಿರುತ್ತದೆ. 


ಮೇಲಿನ ಅಂಶಗಳನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ನಅಇ 06 ಯುಡಬ್ರ್ಯೂಎಲ್‌ 2013, ಬೆಂಗಳೂರು, ದಿನಾಂಕ: 29-06-2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2012-13ನೇ ಸಾಲಿನ ರಾಜ್ಯ ಆಯವ್ಯಯದಲ್ಲಿ ಮುಂದುವರೆದ ಯೋಜನೆಗಳ 


ಅನುಷ್ಠಾನಕ್ಕೆ ಐಇಬಿಆರ್‌ ಲೆಕ್ಕಶೀರ್ಷಿಕೆ ಅಡಿಯಲ್ಲಿ ಅನುವು ಮಾಡಿರುವ ರೂ. 250.00 ಕೋಟಿಗಳ ಬಂಡವಾಳವನ್ನು ಸಾಲದ ಮೂಲಕ ಕ್ರೋಢೀಕರಿಸಲು 
ಮಂಡಳಿಯು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ವಿಕಾಸ ಬ್ಯಾಂಕ್‌ (ನಬಾರ್ಡ್‌), ಪ್ರಾದೇಶಿಕ ಶಾಖೆ, ಜೆ.ಸಿ. ರಸ್ತೆ ಬೆಂಗಳೂರು ರವರಿಂದ ಶೇ. 10.50% 
ಬಡ್ಡಿ ದರದಲ್ಲಿ (ಫಿಕ್ಸ್‌ಡ್‌) ಸಾಲವನ್ನು ಪಡೆದು, ಈ ಕೆಳಕಂಡ 27 ಸ್ಥಳೀಯ ಸಂಸ್ಥೆಗಳ ಯೋಜನೆಗಳ ಮುಂದುವರಿದ ಕಾಮಗಾರಿಗಳಿಗೆ ಬಳಸಿಕೊಳ್ಳಲು, ಈ 


ಕೆಳಕಂಡ 8 ಷರತ್ತು ಮತ್ತು ನಿಬಂಧನೆಗಳಿಗೊಳಪಟ್ಟು ಸರ್ಕಾರದ ಅನುಮೋದನೆ ನೀಡಿದೆ. 

















































































































ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ೧೭೦೭ 
ರೂ. ಲಕ್ಷಗಳಲ್ಲಿ 
ಇ ಯೋಜನೆಯ ಹೆಸರು ಅಂದಾಜು ವೆಚ್ಚ ೬೬೩, ಇ 
1 ಚಿಕ್ಕಮಗಳೂರು ನಿ.ಸ. 550.00 275.00 275.00 
2 ಶಿವಮೊಗ್ಗ ನಿ.ಸ. 2800.00 1866.00 225.68 
3 ಹೊಸಕೋಟೆ ನಿ.ಸ. 470.00 235.00 235.00 
4 ಸಿ.ಆರ್‌. ಪಟ್ಟಣ ಒ.ಚೆ. 916.00 458.00 250.00 
5 ಮುದೋಳ್‌ ನಿ.ಸ. 1299.36 649.68 280.41 
6 ಕೆ.ಜಿ.ಎಫ್‌. ನಿ.ಸ. 295.00 147.50 147.50 
7 ನರಗುಂದ ಒ.ಚ. 720.00 360.00 310.00 
8 ಗಂಗಾವತಿ ಒ.ಚ. 1702.27 851.14 113.25 
9 ಕೆ.ಆರ್‌. ಪೇಟೆ ಒ.ಚ. 1125.00 562.50 562.50 
10 ಹಿರಿಯೂರ ಚಳ್ಳಕೆರೆ ನಿ.ಸ. 17368.55 6859.64 6019.50 
1] ಸಾಗರ ನಿ.ಸ. 5480.00 2536.11 1000.00 
12 ಅರಸಿಕೆರೆ ನಿ.ಸ. 12185.00 6092.50 3920.50 
13 ಬಾಗಲಕೋಟೆ ನಿ.ಸ. 1056.20 528.10 219.65 
14 ರಬಕವಿ ಬನಹಟ್ಟಿ ನಿ.ಸ. 1718.00 859.00 859.00 
15 ಶಿವಮೊಗ್ಗ ನಿ.ಸ.ವಿ. ಮಾರ್ಗ 6065.00 4044.54 1236.90 
16 ಮಡಿಕೇರಿ (ಕುಂಡಾ ಮೇಸ್ತೀ) 3000.00 1500.00 1500.00 
17 ಭದ್ರಾವತಿ ನಿ.ಸ. 4460.00 2973.48 200.00 
18 ಮುಳಬಾಗಿಲು ಒ.ಚ. 2115.00 1057.50 1057.50 
19 ಮಾಲೂರು ಒ.ಚ. 2250.00 1125.00 1125.00 
20 ಚಿಂತಾಮಣಿ ಒ.ಚ. 603.00 301.50 301.50 
21 ಟಿ. ನರಸೀಪುರ ಒ.ಚ. 1052.00 526.00 526.00 
22 ಉಳ್ಳಾಳ್‌ ಒ.ಚ. 6571.00 3285.00 1285.00 
23 ಶಿವಮೊಗ್ಗ 3ನೇ ಹಂತ ಒ.ಚ. 6180.00 3090.00 1500.00 
24 ಗುಲ್ಬರ್ಗಾ 3ನೇ ಹಂತ ಒ.ಚ. 1062,53 831.26 429.61 
25 ಶೋರಾಪುರ ಒ.ಚ. 2021.00 1010.00 500.00 
26 ಹಡಗಲಿ ಒ.ಚ. 1120.00 560.00 560.00 
27 ದೇವದುರ್ಗ ಒ.ಚ. 720.00 360.00 360.00 
ಒಟ್ಟು 85510.91 42946.21 25000.00 
ಷರತ್ತುಗಳು 
1. ಸದರಿ ಸಾಲವನ್ನು ಯೋಜನೆಯ ಪ್ರಗತಿಗನುಸಾರವಾಗಿ ಹಂತ ಹಂತವಾಗಿ ಪಡೆಯತಕ್ಕದ್ದು ; 
2) ಸಾಲವನ್ನು ಮಂಡಳಿಯು ಮೇಲೆ ಕೋರಿರುವ ಯೋಜನೆಗಳಿಗೆ ಹೊರತುಪಡಿಸಿ ಬೇರೆ ಯೋಜನೆಗಳ ಪ್ರಗತಿಗೆ ಬಳಸಬಾರದು ; 
3) ಮಂಡಳಿಯು ಯೋಜನಾ ಕಾಮಗಾರಿಗಳ ಪ್ರಗತಿಯನ್ನು ಮತ್ತು ಸಾಲವನ್ನು ಪಡೆದ ದಿನಾಂಕದಿಂದ ತ್ರೈಮಾಸಿಕವಾಗಿ ಸರ್ಕಾರಕ್ಕೆ 
ವರದಿ ಸಲ್ಲಿಸತಕ್ಕದ್ದು ; 
4) ಸಾಲವನ್ನು 10 ವರ್ಷಗಳಲ್ಲಿ ಮರುಪಾವತಿ ಮಾಡತಕ್ಕದ್ದು ಮತ್ತು ಪ್ರಾಥಮಿಕ 2 ವರ್ಷಗಳ ಮಾರಟೋರಿಯಂ 
ಅವಧಿಗೊಳಪಡತಕ್ಕದ್ದು ; 
5) ಮಂಡಳಿಯು ಸರ್ಕಾರಕ್ಕೆ ವಾರ್ಷಿಕ ಶೇ. 1% ರಷ್ಟು ಗ್ಯಾರಂಟಿ ಕಮೀಷನ್‌ ನೀಡತಕ್ಕದ್ದು ಮತ್ತು ಸದರಿ ಮೊತ್ತವನ್ನು ಎಸ್‌.ಎಫ್‌.ಸಿ. 
ಅನುದಾನದಲ್ಲಿ ಸರ್ಕಾರವು ಬಿಡುಗಡೆ ಮಾಡುವ ಮೊತ್ತದಲ್ಲಿ ಕಡಿತಗೊಳಿಸಲಾಗುವುದು ; 
6) ಸಾಲದ ಮೊತ್ತವನ್ನು 10 ವರ್ಷಗಳಿಗಿಂತಲೂ ಕಡಿಮೆ ಅವಧಿಯಲ್ಲಿ ಮರುಪಾವತಿ ಮಾಡಿದಲ್ಲಿ ಫಿಕ್ಲೋಷರ್‌ ಮತ್ತು ಪ್ರೀಪೇಮೆಂಟ್‌ 


ಚಾರ್ಜ್‌ಗಳನ್ನು ಬ್ಯಾಂಕ್‌ ವಿಧಿಸತಕ್ಕದಲ್ಲ 





೧೭೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ಭಾಗ ೧ 





7) ಮಾರಿಟೋರಿಯಂ ಅವಧಿಯಲ್ಲಿ ವಿಧಿಸುವ ಬಡ್ಡಿ ದರವು ಶೇ. 10.50% ಮೀರುವ ಹಾಗಿಲ್ಲ; 


8) ಮಂಡಳಿಯು ಬ್ಯಾಂಕಿನೊಂದಿಗೆ ಮಾಡಿಕೊಳ್ಳುವ ಒಪ್ಪಂದವನ್ನು ಸೂಕ್ತವಾಗಿ ಪರಿಶೀಲಿಸಿ, ಸರ್ಕಾರವು ನೀಡಿದ ನಿರ್ದೇಶನಗಳನ್ವಯ 
ಮತ್ತು ಸರ್ಕಾರದ ಹಿತದೃಷ್ಟಿಯಿ೦ದ ಮಾಡಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎಂ. ವಾಸುದೇವರಾವ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧. 883 ನಗರಾಭಿವೃದ್ಧಿ ಇಲಾಖೆ. 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 


ವಿಷಯ : ಎಸ್‌ಜಿಎಸ್‌ವೈಯಡಿ 2012-13ನೇ ಸಾಲಿನ ಕೇಂದ್ರ ಸರ್ಕಾರದ ಬಿಡುಗಡೆ ಹಾಗೂ ಜಿಲ್ಲಾ ಪಂಚಾಯತಿಗಳಿಗೆ 
ಜಮೆಯಾದ ಅನುದಾನಕ್ಕನುಗುಣವಾಗಿ ರಾಜ್ಯದ 14 ಜಿಲ್ಲಾ ಪಂಚಾಯತಿಗಳಿಗೆ ರಾಜ್ಯದ ಪಾಲಿನ ಅನುದಾನವನ್ನು 
2013-14ನೇ ಸಾಲಿನ ಆಯವ್ಯಯದಿಂದ ಭರಿಸಿ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ ನವದೆಹಲಿ ಅನುದಾನ ಬಿಡುಗಡೆ ದಿನಾಂಕ : 
11-04-2012, 01-06-2012, 05-07-2012, 31-12-2012, 03-01-2013, 21-02-2013, 
27-02-2013 ಮತ್ತು 28-02-2013. 


2. ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ 24 ಎಸ್‌ಜೆವೈ 2012, ಬೆಂಗಳೂರು, ದಿನಾಂಕ: 10-08-2012. 
3. ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ 43 ಎಸ್‌ಜೆವೈ 2012, ಬೆಂಗಳೂರು, ದಿನಾಂಕ : 15-11-2012. 
ತಿದ್ದುಪಡಿ ಸಮ ಸಂಖ್ಯೆ ದಿನಾಂಕ :17-11-2012, ಸರ್ಕಾರದ ಆದೇಶದ ಸಮ ಸಂಖ್ಯೆ ದಿನಾಂಕ : 
12-12-2012, 04-03-2013, 19-03-2013 ಮತ್ತು 28-03-2013. 
4. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ, ನವದೆಹಲಿ ಇವರ ಪತ್ರ ಸಂಖ್ಯೆ: ಜೆ-12022/5/ 
2012- ಆರ್‌ಎಲ್‌ (43ಎ,ಬಿ.ಸಿ) ದಿನಾಂಕ : 25-03-2013, (ಬೆಂಗಳೂರು ನಗರ, ಹಾಸನ) 
5. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ, ನವದೆಹಲಿ ಇವರ ಪತ್ರ ಸಂಖ್ಯೆ: ಜೆ-12022/6/ 
2013- ಆರ್‌ಎಲ್‌ (58ಎ.ಬಿ.ಸಿ) ದಿನಾಂಕ : 26-03-2013. (ಬೆಳಗಾಂ, ಬಳ್ಳಾರಿ ಹಾವೇರಿ) 
6. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ, ನವದೆಹಲಿ ಇವರ ಪತ್ರ ಸಂಖ್ಯೆ : ಜೆ-12022/3/ 
2012- ಆರ್‌ಎಲ್‌ (44 ಎ.ಬಿ.ಸಿ) ದಿನಾಂಕ : 28-03-2013. (ಬೆಂಗಳೂರು ಗ್ರಾ, ಬಿಜಾಪುರ, 
ಚಾಮರಾಜನಗರ, ಚಿತ್ರದುರ್ಗ, ಗದಗ್‌) 
7. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ, ನವದೆಹಲಿ ಇವರ ಪತ್ರ ಸಂಖ್ಯೆ : ಜೆ-12022/06/ 
2013-ಆರ್‌ಎಲ್‌ (55 ಎ.ಬಿ.ಸಿ) ದಿನಾಂಕ : 29-03-2013 (ಬೀದರ್‌, ಚಿಕ್ಕಮಗಳೂರು, ಯಾದಗಿರಿ) 
8. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ, ನವದೆಹಲಿ ಇವರ ಪತ್ರ ಸಂಖ್ಯೆ : ಜೆ-12022/2/ 
2012-ಆರ್‌ಎಲ್‌ (57 ಎ.ಬಿ.ಸಿ) ದಿನಾಂಕ : 29-03-2013. (ಚಿಕ್ಕಬಳ್ಳಾಪುರ, ಮೈಸೂರು ಕೊಪ್ಪಳ) 
9. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ, ನವದೆಹಲಿ ಇವರ ಪತ್ರ ಸಂಖ್ಯೆ : ಜೆ-12022/6/ 
2013-ಆರ್‌ಎಲ್‌ (72 ಎ.ಬಿ.ಸಿ) ದಿನಾಂಕ : 30-03-2013, (ಶಿವಮೊಗ್ಗ) 
10. ಆರ್ಥಿಕ ಇಲಾಖೆ, ಬೆ೦ಗಳೂರು ಸಹಮತಿ ಸಂಖ್ಯೆ : ಆಇ 366 ವೆಚ್ಚ 6/2012, ದಿನಾ೦ಕ: 05-09-2013 
(ಕಡತ ಸಂಖ್ಯೆ : ಗ್ರಾಅಪ 37 ಎಸ್‌ಜೆವೈ 2012) 
1. ಜಂಟಿ ಕಾರ್ಯದರ್ಶಿಗಳು (ಎನ್‌ಆರ್‌ಎಲ್‌ಎಂ), ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ, ನವದೆಹಲಿ 
ಇವರ ಅರೆ ಸರ್ಕಾರಿ ಪತ್ರ ಸಂಖ್ಯೆ : ಜೆ-11060/12/2012-ಆರ್‌ಎಲ್‌ ದಿನಾಂಕ : 06-05-2013. 
12. ಮುಕಾನಿ, ಜಿ.ಪಂ. ಗುಲ್ಬರ್ಗಾ ಇವರ ಪತ್ರ ಸಂಖ್ಯೆ ; ಜಿಪಗು/ಎಸ್‌ಜಿಎಸ್‌ವೈ/2012-13/14 
ದಿನಾಂಕ: 22-05-2013. 
ಪ್ರಸ್ತಾವನೆ : 
ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್‌ಗಾರ್‌ ಯೋಜನೆಯು (ಎಸ್‌ಜಿಎಸ್‌ವೈ) ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು, ಯೋಜನೆಯ 
ಮಾರ್ಗಸೂಚಿಯಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುದಾನವನ್ನು 75 : 25 ರ ಅನುಪಾತದಲ್ಲಿ ಭರಿಸಬೇಕಾಗಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ 
ಮಂತ್ರಾಲಯ 2012-13ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಎಸ್‌ಜಿಎಸ್‌ವೈ/ಎನ್‌ಆರ್‌ಎಲ್‌ಎಂ ಯೋಜನೆ ಅನುಷ್ಟಾನಕ್ಕಾಗಿ ರೂ. 117,02,67,000/- ಹಂಚಿಕೆ 
ಮಾಡಿತ್ತು. 
ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ, ನವದೆಹಲಿಯು ಒಂದನೇ ಕಂತಿನ ಅನುದಾನವನ್ನು ರಾಜ್ಯದ 29 ಜಿಲ್ಲಾ ಪಂಚಾಯತಿಗಳಿಗೆ 
(ಕೋಲಾರ ಹೊರತುಪಡಿಸಿ) ಹಾಗೂ ಎರಡನೇ ಕಂತಿನ ಅನುದಾನವನ್ನು ಬಾಗಲಕೋಟೆ, ಧಾರವಾಡ, ದಕ್ಷಿಣ ಕನ್ನಡ, ದಾವಣಗೆರೆ ಮತ್ತು ತುಮಕೂರು 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ೧೭೦೯ 





ಜಿಲ್ಲಾ ಪಂಚಾಯತಿಗಳಿಗೆ 2012-13ನೇ ಸಾಲಿನಲ್ಲಿ ಒಟ್ಟಾರೆಯಾಗಿ ರೂ. 45,95,66,000/- ಗಳನ್ನು ಬಿಡುಗಡೆ ಮಾಡಿದೆ. ಇದಕ್ಕನುಗುಣವಾಗಿ ರಾಜ್ಯ 
ಸರ್ಕಾರವು ತನ್ನ ಪಾಲಿನ ಒಂದನೇ ಮತ್ತು ಎರಡನೇ ಕಂತಿನ ಅನುದಾನವಾಗಿ ರೂ. 15.31,87,000/- ಗಳನ್ನು ಬಿಡುಗಡೆ ಮಾಡಲಾಗಿದೆ. 


ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ, ನವದೆಹಲಿ ಓದಲಾಗಿದೆ (4) ರಿಂದ (9) ರ ವರೆಗಿನ ತನ್ನ ಪತ್ರಗಳಲ್ಲಿ ರಾಜ್ಯದ 17 ಜಿಲ್ಲಾ 
ಪಂಚಾಯತಿಗಳಿಗೆ ಎರಡನೇ ಕಂತಿನ ಅನುದಾನವಾಗಿ ರೂ. 14,36,48,000/- ಬಿಡುಗಡೆ ಮಾಡಿತ್ತು. ಓದಲಾಗಿದೆ (11) ರ ಅರೆ ಸರ್ಕಾರಿ ಪತ್ರದಲ್ಲಿ ಕೇಂದ್ರ 
ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯವು 2013-14ನೇ ಸಾಲಿನಲ್ಲಿ ಎಸ್‌ಜಿಎಸ್‌ವೈ ಅನುಷ್ಟಾನದಲ್ಲಿ ಇರುವುದಿಲ್ಲವೆಂದು ತಿಳಿಸುತ್ತಾ, ಸದರಿ ಯೋಜನೆಗೆ ಯಾವುದೇ 
ಅನುದಾನವನ್ನು 2013-14ನೇ ಸಾಲಿನಲ್ಲಿ ಬಿಡುಗಡೆ ಮಾಡುವುದಿಲ್ಲವೆಂದು ತಿಳಿಸಿದೆ. ಓದಲಾಗಿದೆ (6)ರಲ್ಲಿ ರಾಜ್ಯದ 5 ಜಿಲ್ಲಾ ಪಂಚಾಯತಿಗಳಿಗೆ ಬಿಡುಗಡೆ 
ಮಾಡಿದ್ದ ಕೇಂದ್ರದ ಎರಡನೇ ಪಾಲಿನ ಅನುದಾನ ರೂ. 4,40,45,000/- ಜಮೆ ಮಾಡಿರುವುದಿಲ್ಲ. ಓದಲಾಗಿದೆ (9)ರಲ್ಲಿ ಶಿವಮೊಗ್ಗ ಜಿಲ್ಲಗೆ ಬಿಡುಗಡೆ 
ಮಾಡಿದ್ದ ರೂ. 69,72,000/- ಪೈಕಿ ರೂ. 34,86,000/- ಮಾತ್ರ ಸದರಿ ಜಿಲ್ಲಾ ಪಂಚಾಯತಿಗೆ ಜಮೆಯಾಗಿದೆ. ಒಟ್ಟಾರೆಯಾಗಿ 6 ಜಿಲ್ಲಾ 
ಪಂಚಾಯತಿಗಳಿಗೆ ರೂ. 4,75,31000/- ಕೇಂದ್ರ ಬಿಡುಗಡೆ ಮಾಡಿದ ಅನುದಾನ ಜಮೆಯಾಗಿರುವುದಿಲ್ಲ. ಈ ಕಾರಣದಿಂದಾಗಿ ಕೇಂದ್ರ ಬಿಡುಗಡೆ ಮಾಡಿದ 
ಎರಡನೇ ಕಂತಿನ ಅನುದಾನ ರೂ. 14,36,48,000/- ಗಳಲ್ಲಿ ರಾಜ್ಯದ ಜಿಲ್ಲಾ ಪಂಚಾಯತಿಗಳಿಗೆ ಜಮೆಯಾಗಿರುವ ರೂ. 9,61,17,000/-ಗಳಿಗೆ 
ಅನುಗುಣವಾಗಿ ರಾಜ್ಯದ ಪಾಲಿನ ಅನುದಾನವನ್ನು ಬಿಡುಗಡೆ ಮಾಡಬೇಕಾಗಿದೆ. 


ಕೇಂದ್ರ ಸರ್ಕಾರದಿಂದ 14 ಜಿಲ್ಲಾ ಪಂಚಾಯತಿಗಳಿಗೆ ಎರಡನೇ ಕಂತಿನ ಅನುದಾನ ಬಿಡುಗಡೆಯಾಗಿ ಜಮೆಯಾಗಿರುವ ರೂ. 9,61,17,000/- 
ಗಳಿಗೆ ಅನುಗುಣವಾಗಿ ರಾಜ್ಯದ ಪಾಲಿನ ಅನುದಾನ ರೂ. 3,20.41,000/-ಗಳನ್ನು ಬಿಡುಗಡೆ ಮಾಡಬೇಕಾಗಿದೆ. ಕೇಂದ್ರ ಬಿಡುಗಡೆ ಮಾಡಿದ 
ಅನುದಾನಕ್ಕನುಗುಣವಾಗಿ ರಾಜ್ಯ ಸರ್ಕಾರ ತನ್ನ ಪಾಲಿನ ಅನುದಾನ ಬಿಡುಗಡೆ ಮಾಡದಿದ್ದಲ್ಲಿ, ಮು೦ದಿನ ಸಾಲಿನಲ್ಲಿ ಎರಡನೇ ಕಂತಿನ ಅನುದಾನ ಬಿಡುಗಡೆ 
ಮಾಡುವಾಗ ಈ ಕಾರಣಕ್ಕಾಗಿ ಅನುದಾನವನ್ನು ಕಡಿತಗೊಳಿಸಿ ಬಿಡುಗಡೆ ಮಾಡುತ್ತದೆ. 2012-13ನೇ ಸಾಲಿನಲ್ಲಿ ಕೇಂದ್ರ ಬಿಡುಗಡೆ ಮಾಡಿ ಜಮೆಯಾದ 
ಅನುದಾನಕ್ಕನುಗುಣವಾಗಿ ರಾಜ್ಯದ ಪಾಲಿನ ಅನುದಾನ ರೂ. 3,20,41,000/- ಗಳನ್ನು 2013-14ನೇ ಸಾಲಿನ ಆಯವ್ಯಯದಿಂದ ಭರಿಸಿ ಬಿಡುಗಡೆ 
ಮಾಡಬೇಕಾಗಿದೆ. ಇದಲ್ಲದೆ. 2012-13ನೇ ಸಾಲಿನಲ್ಲಿ ದಿನಾಂಕ 28-3-2013ರ ರಾಜ್ಯ ಸರ್ಕಾರದ ಆದೇಶದಲ್ಲಿ ಗುಲ್ಬರ್ಗಾ ಜಿಲ್ಲಾ ಪಂಚಾಯತಿಗೆ ಬಿಡುಗಡೆ 
ಮಾಡಿದ್ದ ರಾಜ್ಯದ ಪಾಲಿನ ಒಂದನೇ ಕಂತಿನ ಅನುದಾನ ರೂ. 58,00,000/-ಗಳನ್ನು ಗುಲ್ಬರ್ಗಾ ಜಿಲ್ಲಾ ಪಂಚಾಯತಿಯು 2012-13ನೇ ಸಾಲಿನಲ್ಲಿ 
ಖಜಾನೆಯಿಂದ ಸೆಳೆಯುವ ಕಾರಣ ಈ ಅನುದಾನವನ್ನು 2013-14ನೇ ಸಾಲಿನ ಅನುದಾನದಿಂದ ಭರಿಸಿ ಬಿಡುಗಡೆ ಮಾಡಬೇಕಾಗಿದೆ. 


ರಾಜ್ಯದ 14 ಜಿಲ್ಲಾ ಪಂಚಾಯತಿಗಳಿಗೆ, ರಾಜ್ಯ ಸರ್ಕಾರವು ತನ್ನ ಪಾಲಿನ ಎರಡನೇ ಕಂತಿನ ಅನುದಾನವನ್ನು 2013-14ನೇ ಸಾಲಿನ 
ಆಯವ್ಯಯದಿಂದ ಭರಿಸಿ ಬೆ೦ಗಳೂರು ನಗರ, ಬೆಳಗಾಂ, ಬಳ್ಳಾರಿ, ಬೀದರ್‌, ಬಿಜಾಪುರ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಗುಲ್ಬರ್ಗಾ (ಒಂದನೇ ಕಂತು), 
ಹಾಸನ, ಹಾವೇರಿ, ಕೊಪ್ಪಳ, ಮೈಸೂರು, ಶಿವಮೊಗ್ಗ ಮತ್ತು ಯಾದಗಿರಿ ಜಿಲ್ಲಾ ಪಂಚಿಯತಿಗಳಿಗೆ ರೂ. 3,78,41000/- ಗಳನ್ನು ಬಿಡುಗಡೆ 
ಮಾಡಬೇಕಾಗಿದೆ. ಆದುದರಿಂದ ಈ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ 43 ಎಸ್‌ಜೆವೈ 2012, ಬೆಂಗಳೂರು, ದಿನಾಂಕ : 11-09-2013. 


ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ, ಕೇಂದ್ರ ಸರ್ಕಾರ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್‌ಗಾರ್‌ ಯೋಜನೆಯಡಿ (ಎಸ್‌ಜಿಎಸ್‌ವೈ) 2012-13 ನೇ 
ಸಾಲಿನಲ್ಲಿ ರಾಜ್ಯದ ಕೆಳಕಂಡ 14 ಜಿಲ್ಲಾ ಪಂಚಾಯತಿಗಳಿಗೆ ಒಂದನೇ/ಎರಡನೇ ಕಂತಿನ ಅನುದಾನ ಬಿಡುಗಡೆ ಮಾಡಿ ಜಮೆಯಾದ 
ಅನುದಾನಕ್ಕನುಗುಣವಾಗಿ ರಾಜ್ಯದ ಪಾಲಿನ ಒಂದನೇ/ಎರಡನೇ ಕಂತಿನ ಅನುದಾನ ರೂ. 3,78,41000/- (ಮೂರು ಕೋಟಿ ಎಪುತ್ತೆಂಟು ಲಕ್ಷದ 
ನಲವತ್ತೊಂದು ಸಾವಿರ ರೂಪಾಯಿತಗಳು ಮಾತ್ರ) ಎಸ್‌ಜಿಎಸ್‌ವೈ ಅನುಷ್ಟಾನಕ್ಕಾಗಿ ನಿಗದಿಪಡಿಸಿರುವ 300 10118077 ಅನುದಾನದಿಂದ ಭರಿಸಿ ಕೆಳಕಂಡ 
ಷರತ್ತಿಗೊಳಪಟ್ಟು ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 



































(ರೂ.ಗಳಲ್ಲಿ) 

ಕೇಂದ್ರ ಸರ್ಕಾರ ಬಿಡುಗಡೆ | ರಾಜ್ಯ ಸರ್ಕಾರ ಬಿಡುಗಡೆ 

ಕ್ರ ಮಾಡಿದ ಮಾಡುತ್ತಿರುವ 
ಜಿಲ್ಲಾ ಪಂಚಾಯತಿಯ ಹೆಸರು ಡಿ.ಡಿ.ಓ. ಕೋಡ್‌ ನ 
ಸಂ. ೫ ಒಂದನೇ/ಎರಡನೇ ಕಂತಿನ | ಒಂದನೇ/ಎರಡನೇ ಕಂತಿನ 
ಅನುದಾನ ಅನುದಾನ 

1 2 3 4 5 
1 ಬೆಂಗಳೂರು ನಗರ 0100228001 33,74,000 11,25,000 
2 ಬೆಳಗಾಂ 2200270002 1,64,36,000 54,79,000 
3 ಬಳ್ಳಾರಿ 3400770001 82,46,000 27,49.000 
4 ಬೀದರ್‌ 3800225701 78,37,000 26,12,000 
5 ಬಿಜಾಪುರ 2800729152 1,73,06,000 57,69,000 
6 ಚಿಕ್ಕಮಗಳೂರು 1800270017 0 0 
7 ಚಿಕ್ಕಬಳ್ಳಾಪುರ 0600270001 67,71,000 22,57,000 
8 ಗುಲ್ಬರ್ಗಾ (ಒಂದನೇ ಕಂತು) 3200270003 1,74,02,000 58,00,000 
9 ಹಾಸನ 1300220003 1,26,41,000 42,14,000 























೧೭೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ಭಾಗ ೧ 












































1 2 3 4 5 

10 | ಹಾವೇರಿ 2700270001 50,33,000 16,78,000 

1] ಕೊಪ್ಪಳ 1500270010 16,15,000 5,38,000 

12 ಮೈಸೂರು 0900220001 71,84,000 23,95,000 

13 ಶಿವಮೊಗ್ಗ 1400270002 69,72,000 11,62,000 

14 | ಯಾದಗಿರಿ 3300270001 61,88,000 20,63,000 
ಒಟ್ಟು ರೂ. 1,70,05,000 3,78,41,000 





*ಕೇ೦ದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯವು 2012-13ನೇ ಸಾಲಿನಲ್ಲಿ ಶಿವಮೊಗ್ಗ ಜಿಲ್ಲಾ ಪಂಚಾಯತಿಗೆ ರೂ. 69,72,000 ಲಕ್ಷಗಳನ್ನು ಬಿಡುಗಡೆ ಮಾಡಿದೆ. ಆದರೆ ಸದರಿ 
ಜಿಲ್ಲಾ ಪಂಚಾಯತಿಗೆ ರೂ. 34,86,000 ಮಾತ್ರ ಕೇಂದ್ರದ ಪಾಲಿನ ಅನುದಾನ ಜಮೆಯಾಗಿದೆ. ಕೇಂದ್ರ ಸರ್ಕಾರದಿಂದ ಜಮೆಯಾದ ಅನುದಾನಕ್ಕನುಗುಣವಾಗಿ ರಾಜ್ಯದ 
ಪಾಲಿನ ಅನುದಾನ ರೂ. 11,62,000 ಗಳನ್ನು ಮಾತ್ರ ಬಿಡುಗಡೆ ಮಾಡಲಾಗಿದೆ. 


ಷರತ್ತುಗಳು : 
2012-13ನೇ ಸಾಲಿನ ಅನುಮೋದಿತ ಕ್ರಿಯಾ ಯೋಜನೆಯನ್ವಯ ಹಾಗೂ ಅಭಿಯಾನ ನಿರ್ದೇಶಕರ ಕಾರ್ಯಾಲಯದ ಪತ್ರ ಸಂಖ್ಯೆ : ಗ್ರಾಅಪ 
34 ಎಸ್‌ಜೆವೈ (ಎ1) 2013 ದಿನಾಂಕ : 19-07-2013ರ ಸೂಚನೆಗಳು ಆಗ್ಗಿಂದಾಗ್ಗೆ ನೀಡುವ ಆದೇಶಗಳನ್ವಯ ಅನುದಾನವನ್ನು ಉಪಯೋಗಿಸತಕ್ಕದ್ದು. 


ಯೋಜನೆಯ ವೆಚ್ಚವನ್ನು ಪ್ರಧಾನ ಲೆಕ್ಕ ಶೀರ್ಷಿಕೆ "2501 ಗ್ರಾಮೀಣಾಭಿವೃದ್ಧಿಗಾಗಿ ವಿಶೇಷ ಕಾರ್ಯಕ್ರಮಗಳು 01 ಸಮಗ್ರ ಗ್ರಾಮೀಣಾಭಿವೃದ್ಧಿ 
ಕಾರ್ಯಕ್ರಮಗಳು-198 ಗ್ರಾಮ ಪಂಚಾಯತ್‌ಗಳಿಗೆ ಸಹಾಯ-6 ಗ್ರಾಮ ಪಂಚಾಯತ್‌ಗಳು-01-ಬ್ಲಾಕ್‌ ಅನುದಾನ ಕೇಂದ್ರ ಪುರಸ್ಕೃತ ಯೋಜನೆ 
(ಎಸ್‌ಜಿಎಸ್‌ವೈ) 2013-14 ಲಿಂಕ್‌ ಕೋಡ್‌ 2501-01-198-6-01 (ಹೊಸ ಕೋಡ್‌ 2501-00-101-0-13) ರಡಿ ಎಸ್‌ಜಿಎಸ್‌ವೈ ಅನುಷ್ಟಾನಕ್ಕಾಗಿ 
ರಾಜ್ಯದ ಆಯವ್ಯಯದಲ್ಲಿ 300 178477 ನಲ್ಲಿ ಒದಗಿಸಿರುವ ಅನುದಾನದಿಂದ ಸರ್ಕಾರಿ ಆದೇಶ ಸಂಖ್ಯೆ : ಎಫ್‌ಡಿ 7 ಜೆಡ್‌ಪಿಎ 2003, ದಿನಾಂಕ : 
14-07-2005ರನ್ವಯ ಖಜಾನೆಯಿಂದ ಪಡೆಯುವುದು. 

ರಾಜ್ಯದ ಬೆಂಗಳೂರು ನಗರ, ಬೆಳಗಾಂ, ಬಳ್ಳಾರಿ, ಬೀದರ್‌, ಬಿಜಾಪುರ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಗುಲ್ಬರ್ಗಾ, ಹಾಸನ, ಹಾವೇರಿ, 
ಕೊಪ್ಪಳ, ಮೈಸೂರು, ಶಿವಮೊಗ್ಗ ಮತ್ತು ಯಾದಗಿರಿ ಜಿಲ್ಲಾ ಪಂಚಾಯತಿಗಳ ಮುಖ್ಯ ಲೆಕ್ಕಾಧಿಕಾರಿಗಳಿಗೆ ಖಜಾನೆಯಿ೦ದ ಅನುದಾನವನ್ನು ಸೆಳೆಯಲು 
ಕಾನೂನು ರೀತ್ಯ ಅಧಿಕಾರ ನೀಡಲಾಗಿದೆ. ಖಜಾನೆಯಿಂದ ಅನುದಾನವನ್ನು ಪೇಯೀಸ್‌ ರಸೀದಿ ಮೇಲೆ ಸೆಳೆಯಲು ಆರ್ಥಿಕ ಇಲಾಖೆ (ವೆಚ್ಚ-6)ಯ ಸಂಖ್ಯೆ 
ಆಇ 172 ವೆಚ್ಚ-6/2011 ದಿನಾಂಕ : 30-03-2011 ರಂತೆ ಸಹಮತಿಸಿದೆ. ಈ ಯೋಜನೆಯಡಿ ಕೇಂದ್ರ ಸರ್ಕಾರವು ನೇರವಾಗಿ ಜಿಲ್ಲಾ ಪಂಚಾಯತಿಗೆ 
ಬಿಡುಗಡೆ ಮಾಡಿರುವ ಅನುದಾನ ಮತ್ತು ರಾಜ್ಯದ ಪಾಲಿನ ಅನುದಾನವೂ ಸೇರಿದಂತೆ ಒಟ್ಟು ಅನುದಾನವನ್ನು ಸರ್ಕಾರದ ಸುತ್ತೋಲೆ ಸಂಖ್ಯೆ : ಗ್ರಾಅಪ 14 
ಎಸ್‌ಜೆವೈ 2007, ದಿನಾಂಕ : 18-04-2007ರ ಸೂಚನೆಯಂತೆ ಕ್ರಮ ಕೈಗೊಳ್ಳುವುದು. ಇದಲ್ಲದೆ ಓದಲಾಗಿದೆ. 6ರ ಆದೇಶದಲ್ಲಿ ವಿಧಿಸಿರುವ ಎಲ್ಲಾ 
ಷರತ್ತುಗಳನ್ನು ಸಹ ತಪ್ಪದೆ ಪಾಲಿಸುವುದು. 

ಬಿಡುಗಡೆ ಮಾಡುವ ಅನುದಾನದ ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ ಮಾಡುವುದು. 


ಆರ್ಥಿಕ ಮತ್ತು ಭೌತಿಕ ಸಾಧನೆಯ ಮಾಸಿಕ ಪ್ರಗತಿ ವರದಿಯನ್ನು ಪ್ರತಿ ಮಾಹೆಯ 5ನೇ ತಾರೀಖಿನೊಳಗೆ ಕೇಂದ್ರ ಸರ್ಕಾರದ ೦೧076 0108ರ 
ಮಾಡಿ ಪ್ರತಿಯನ್ನು ಸ್ವ ಉದ್ಯೋಗ ಕಾರ್ಯಕ್ರಮಗಳ ಶಾಖೆಗೆ ತಪ್ಪದೇ ಕಳುಹಿಸುವುದು. 
ಬೆಂಗಳೂರು ನಗರ, ಬೆಳಗಾಂ, ಬಳ್ಳಾರಿ, ಬೀದರ್‌, ಬಿಜಾಪುರ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಗುಲ್ಬರ್ಗಾ, ಹಾಸನ, ಹಾವೇರಿ, ಕೊಪ್ಪಳ, 
ಮೈಸೂರು, ಶಿವಮೊಗ್ಗ ಮತ್ತು ಯಾದಗಿರಿ ಜಿಲ್ಲಾ ಪಂಚಾಯತಿಗಳ ಮುಖ್ಯ ಲೆಕ್ಕಾಧಿಕಾರಿಗಳು ಹಣ ಉಪಯೋಗ ಪ್ರಮಾಣ ಪತ್ರ ಹಾಗೂ ಆಡಿಟ್‌ ಮಾಡಿದ 
ಲೆಕ್ಕಗಳನ್ನು ಅಭಿಯಾನ ನಿರ್ದೇಶಕರು (ಸಂಜೀವಿನಿ), ಕೆಎಸ್‌ಆರ್‌ಎಲ್‌ಪಿಎಸ್‌, ಐ-145, ಮೊದಲನೇ ಮಹಡಿ, ಇನ್‌ಫೆಂಟ್ರಿ ರಸ್ತೆ ಬೆಂಗಳೂರು ಇವರಿಗೆ 
ತಪ್ಪದೇ ಕಳುಹಿಸುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆ (ವೆಚ್ಚ-6), ಕರ್ನಾಟಕ ಸರ್ಕಾರ ಇವರ ಸಹಮತಿ ಸಂಖ್ಯೆ: ಆಇ 366 ವೆಚ್ಚ-6/2012, ದಿನಾಂಕ : 
05-09-2013 ರಂತೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 943 ಪಿ. ಹೇಮಲತ 
50-10 ನಿರ್ದೇಶಕರು, ಉದ್ಯೋಗ ಕಾರ್ಯಕ್ರಮಗಳು ಹಾಗೂ ಪದನಿಮಿತ್ತ 


ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 


ಕಾರ್ಮಿಕ ಸಚಿವಾಲಯ 


ವಿಷಯ : ಕಾರ್ಪಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿ ಹೊಸದಾಗಿ 
ಮಂಜೂರಾಗಿರುವ 10 ಕಛೇರಿಗಳನ್ನು ಸ್ಥಾಪಿಸಿ ಕಾರ್ಯನಿರತಗೊಳಿಸಲು ಪೂರಕ ಹುದ್ದೆಗಳನ್ನು ಸೃಜಿಸುವ ಬಗ್ಗೆ. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ೧೭೧೧ 





ಓದಲಾಗಿದೆ : 1 ಕರ್ನಾಟಕ ವಿಧಾನ ಮಂಡಲದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ 14ನೇ ವರದಿಯಲ್ಲಿನ 
ಶಿಫಾರಸ್ಸು 
2. ಸರ್ಕಾರದ ಆದೇಶ ಸಂ. : ಕಾಇ 49 ಕಾಬಾಸೇ 2011, ದಿನಾಂಕ : 21-07-2012. 
3. ಕಾರ್ಯಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯ ನಿರ್ದೇಶಕರ ಪತ್ರ 
ಸಂಖ್ಯೆ : ಈಎಸ್‌ಟಿ-1/ಆರ್‌ಪಿಸಿ/ಸಿಆರ್‌-5/2012-13, ದಿನಾಂಕ : 25-02-13, ಮತ್ತು ತದನಂತರದ 
ಸ್ಪಷ್ಟೀಕರಣ ಪತ್ರ ದಿನಾಂಕ : 28-03-2013. 
ಪ್ರಸ್ತಾವನೆ : 
1 ಮೇಲೆ (1) ರಲ್ಲಿ ಓದಲಾದ ಕರ್ನಾಟಕ ವಿಧಾನ ಮಂಡಲದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ 14ನೇ ವರದಿಯಲ್ಲಿ 
ಕಾರ್ಯಾನೆಗಳು ಮತ್ತು ಬಾಯ್ದರುಗಳ ಇಲಾಖೆಯಲ್ಲಿ ಅಗತ್ಯ ಹುದ್ದೆಗಳನ್ನು ಸೃಜಿಸಿ ಇಲಾಖೆಯನ್ನು ಬಲಪಡಿಸಲು ಸಮಿತಿಯು ಶಿಫಾರಸ್ಸು ಮಾಡಿತ್ತು. 
2. ಮೇಲೆ (2)ರಲ್ಲಿ ಓದಲಾದ ದಿನಾಂಕ : 21-07-2012ರ ಆದೇಶದಲ್ಲಿ ಸರ್ಕಾರವು ಕಾರ್ಲಾನೆಗಳು ಮತ್ತು ಬಾಯ್ಲರುಗಳ ಇಲಾಖೆಯಲ್ಲಿ 
ವಿವಿಧ ವೃಂದಗಳ ಒಟ್ಟು 24 ಹುದ್ದೆಗಳನ್ನು ಸೃಜಿಸಿ ಮಂಜೂರಾತಿ ನೀಡಿದೆ. 


3. ಮೇಲೆ (3)ರಲ್ಲಿ ಓದಲಾದ ದಿನಾಂಕ : 25-02-2013ರ ಪತ್ರದಲ್ಲಿ ನಿರ್ದೇಶಕರು, ಕಾರ್ಲಾನೆಗಳು ಮತ್ತು ಬಾಯ್ದರುಗಳು ಕೈಗಾರಿಕಾ 
ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆರವರು ಮತ್ತೆ ಈ ಕೆಳಗಿನಂತೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಮೇಲೆ (2)ರಲ್ಲಿ ಓದಲಾದ ದಿನಾಂಕ : 21-07-2012 ರ ಸರ್ಕಾರದ ಆದೇಶದಲ್ಲಿ ಮಂಜೂರಾಗಿರುವ 10 ಕಾರಾನೆಗಳ ಸಹಾಯಕ 
ನಿರ್ದೇಶಕರ ಕಛೇರಿಗಳನ್ನು ಸ್ಥಾಪಿಸಲು ಇಲಾಖೆಯಲ್ಲಿ ಪ್ರತೀ ಕಛೇರಿಗೆ ಹಾಲಿ ಇರುವ ಸಿಬ್ಬಂದಿ ವಿನ್ಯಾಸದಂತೆ ಕನಿಷ್ಠ 40 ಪೂರಕ ಸಿಬ್ಬಂದಿಯ ಅವಶ್ಯಕತೆ 
ಇರುತ್ತದೆ. ಅಂದರೆ ಕಛೇರಿ ಮುಖ್ಯಾಧಿಕಾರಿಗಳಾದ ಕಾರಾನೆಗಳ ಸಹಾಯಕ ನಿರ್ದೇಶಕರ ಹುದ್ದೆಗಳು ಸೇರಿದಂತೆ 40 ಹುದ್ದೆಗಳಿದ್ದಲ್ಲಿ ಮಾತ್ರ ಈ 10 
ಹೊಸ ಕಛೇರಿಗಳನ್ನು ಸ್ಥಾಪಿಸಲು ಸಾಧ್ಯವಾಗುತ್ತದೆ. ಅದರೆ ಸರ್ಕಾರವು ಕೇವಲ 13 ಪೂರಕ ಸಿಬ್ಬಂದಿ ನೀಡಿರುವುದರಿಂದ ಕಛೇರಿಗಳನ್ನು ಸ್ಥಾಪಿಸಿ 
ಕಾರ್ಯನಿರತಗೊಳಿಸಲು ಸಾಧ್ಯವಾಗುತ್ತಿಲ್ಲ. ಪ್ರತಿ ಕಾರ್ಯಾನೆಗಳ ಸಹಾಯಕ ನಿರ್ದೇಶಕರ ಕಛೇರಿಗೆ ಹಾಲಿ ಇರುವಂತೆ ಈ ಕೆಳಗಿನ ರೀತಿಯಲ್ಲಿ 
ಅಧಿಕಾರಿ/ಸಿಬ್ಬಂದಿ ಒದಗಿಸಬೇಕಾಗುತ್ತದೆ. 


1... ಕಾರ್ಯಾನೆಗಳ ಸಹಾಯಕ ನಿರ್ದೇಶಕರು 1 ಹುದ್ದೆ (ಕಛೇರಿ ಮುಖ್ಯಾಧಿಕಾರಿ ಮತ್ತು ಡಿಡಿಒ) 
2. ಪ್ರಥಮ ದರ್ಜೆ ಸಹಾಯಕ 1 ಹುದ್ದೆ 
3... ದ್ವಿತೀಯ ದರ್ಜೆ ಸಹಾಯಕ 1 ಹುದ್ದೆ 
4. ಗ್ರೂಪ್‌''ಡಿ' 1 ಹುದ್ದೆ 
ಒಟ್ಟು 04 ಹುದ್ದೆಗಳು ೫ 10 ಕಛೇರಿಗಳು ಎ 40 ಹುದ್ದೆಗಳು 


ಜೊತೆಗೆ ಎಲ್ಲೆಲ್ಲಿ ಕಾರ್ಬಾನೆಗಳ ಸಾಂದ್ರತೆ ಹೆಚ್ಚಾಗಿದೆಯೋ ಅಂತಹ ಕಛೇರಿಗಳನ್ನು ಗುರುತಿಸಿ ಒಂದೊಂದು ಕಾರ್ಯನಿರ್ವಾಹಕ ಹಾಗೂ 
ಆಡಳಿತ ಸಹಾಯಕ ಹುದ್ದೆಯನ್ನು ಸಹ ನೀಡಬೇಕಾಗುತ್ತದೆ. ಈ ಹುದ್ದೆಗಳನ್ನು ಸಧ್ಯಕ್ಕೆ ಉಪ ನಿರ್ದೆಶಕರ ಕಛೇರಿಗಳಿಂದ ಸ್ಥಳಾಂತರಿಸಿ ನೀಡಲು 
ಪರಿಶೀಲಿಸಲಾಗುತ್ತಿದೆ. ಅಂತಹ ಉಪ ನಿರ್ದೇಶಕರ ಕಛೇರಿಗಳಿಗೆ ಹಿರಿಯ ಕಾರ್ಯನಿರ್ವಾಹಕ ಹಾಗೂ ಆಡಳಿತ ಸಹಾಯಕ ಅಥವಾ ಪತ್ರಾಂಕಿತ 
ವ್ಯವಸ್ಥಾಪಕ ಹುದ್ದೆಗಳನ್ನು ಹೊಸದಾಗಿ ಸೃಜಿಸಿ ಹೆಚ್ಚಿನ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ನೀಡಿ ಉಪ ನಿರ್ದೇಶಕರುಗಳಿಗೆ ಸಹಾಯಕ ಅಧಿಕಾರಿಗಳಾಗಿ 
ಕರ್ತವ್ಯ ನಿರ್ವಹಿಸುವಂತೆ ನೇಮಿಸಬೇಕಾಗಿದೆ ಎ೦ದು ಪ್ರಸ್ತಾಪಿಸಿರುತ್ತಾರೆ. 


ಈಗಾಗಲೇ ಇಲಾಖೆಯು ತೀವ್ರ ಸಿಬ್ಬಂದಿ ಕೊರತೆ ಎದುರಿಸುತ್ತಿರುವುದಿಂದ ಮರು ನಿಯೋಜನೆಯಿಂದಲೂ (ಔe-Deployment) ಸಹ 
ಸಿಬ್ಬಂದಿಯನ್ನು ಒದಗಿಸಿ ಕಛೇರಿಗಳನ್ನು ಸ್ಥಾಪಿಸಲು ಸಾಧ್ಯವಾಗುತ್ತಿಲ್ಲ. ಈಗ ಮಂಜೂರಾಗಿರುವ 24 ಹುದ್ದೆಗಳ ಪೈಕಿ 10 ಕಾರ್ಯಾನೆಗಳ ಸಹಾಯಕ 
ನಿರ್ದೇಶಕರ ಹುದ್ದೆಗಳನ್ನು ಕರ್ನಾಟಕ ಲೋಕ ಸೇವಾ ಆಯೋಗದಿಂದ ಆಯ್ಕೆ ಮಾಡಲು ಈಗಾಗಲೇ ಆಯೋಗಕ್ಕೆ ಬರೆಯಲಾಗಿದೆ. ಅದೇ ರೀತಿ ನೇರ 
ನೇಮಕಾತಿಯಿಂದ ಭರ್ತಿ ಮಾಡಬೇಕಾದ ಪ್ರಥಮ ದರ್ಜೆ ಸಹಾಯಕರು ಮತ್ತು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳನ್ನು ಸಹ ಆಯ್ಕೆ ಮಾಡಿ 
ಒದಗಿಸಲು ಆಯೋಗಕ್ಕೆ ಬರೆಯಲಾಗಿದೆ. ಈ ಪ್ರಕ್ರಿಯೆ ಮುಂದಿನ 3-4 ತಿಂಗಳಲ್ಲಿ ಮುಗಿಯಲಿದ್ದು. ಅಷ್ಟರಲ್ಲಿ ಈ 10 ಹೊಸ ಕಛೇರಿಗಳಿಗೆ ಕಾರ್ಯವ್ಯಾಪ್ತಿ 
ನೀಡಿ ಮೂಲ ಪ್ರಸ್ತಾವನೆಯಲ್ಲಿ ತಿಳಿಸಿರುವಂತೆ ವಿವಿಧ ಸ್ಥಳಗಳಲ್ಲಿ ಕಛೇರಿಗಳನ್ನು ಸ್ಥಾಪಿಸಿ ಕಾರ್ಯನಿರತಗೊಳಿಸಬೇಕಾಗುತ್ತದೆ. ಆದರೆ ಅಗತ್ಯವಿರುವ ಪೂರಕ 
ಸಿಬ್ಬಂದಿ ಇಲ್ಲದೆ ಕಛೇರಿಗಳನ್ನು ಸ್ಥಾಪಿಸುವುದರಿಂದ ಸಾರ್ವಜನಿಕರಿಗೆ ಯಾವುದೇ ಅನುಕೂಲಗಳಾಗದೆ ಕಛೇರಿ ಬಾಡಿಗೆ ಹಾಗೂ ಇತರ ನಿರ್ವಹಣಾ 
ವೆಚ್ಚಗಳಿಗೆ ಮಾತ್ರ ಖರ್ಚು ಮಾಡಬೇಕಾಗುತ್ತದೆ. ಆದಕಾರಣ ಈ ಹೊಸ ಕಛೇರಿಗಳನ್ನು ಸ್ಥಾಪಿಸಿ ಕಾರ್ಯನಿರತಗೊಳಿಸಲು ಮೂಲ ಪ್ರಸ್ತಾವನೆಯಲ್ಲಿ 
ಕೋರಿರುವಂತೆ ಕನಿಷ್ಟ ಇನ್ನೂ 28 ಹುದ್ದೆಗಳ ಅಗತ್ಯವಿರುತ್ತದೆಂದು ಪ್ರಸ್ತಾಪಿಸಿ ಈ ಕೆಳಗಿನ ಹುದ್ದೆಗಳ ಮಂಜೂರಾತಿ ಕೋರಿರುತ್ತಾರೆ. 


1 ಪತ್ರಾಂಕಿತ ವ್ಯವಸ್ಥಾಪಕರು (ಗ್ರೂಪ್‌-ಬಿ ವೇತನ ಶ್ರೇಣಿ 22800-43200) ದ 06 ಹುದ್ದೆಗಳು 
2. ಪ್ರಥಮ ದರ್ಜೆ ಸಹಾಯಕರು (ಗ್ರೂಪ್‌-ಸಿ ವೇತನ ಶ್ರೇಣಿ-14550-26700) - 07 ಹುದ್ದೆಗಳು 
3: ದ್ವಿತೀಯ ದರ್ಜೆ ಸಹಾಯಕರು (ಗ್ರೂಪ್‌-ಸಿ ವೇತನ ಶ್ರೇಣಿ-11600-21000) — 05 ಹುದ್ದೆಗಳು 
4 ಸೇವಕರು (ಗ್ರೂಪ್‌-ಡಿ ವೇತನ ಶ್ರೇಣಿ-9600-14550 ದ 10 ಹುದೆಗಳು 

ಒಟ್ಟು — 28 ಹುದ್ದೆಗಳು 


ಇಲಾಖೆಯ ನಿರ್ದೇಶಕರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಕಾಇ 49 ಕಾಬಾಸೇ 2011, ಬೆ೦ಗಳೂರು, ದಿನಾಂಕ : 10-09-2013. 


೧೭೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ಭಾಗ೧ 





ಕಾರ್ಬಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯ ನಿರ್ದೇಶಕರು ಸಲ್ಲಿಸಿರುವ ಪ್ರಸ ವನೆಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿ ಈ ಮುಂದಿನ ಹುದ್ದೆಗಳನ್ನು ಸೃಜಿಸಲು ಆದೇಶಿಸಿ ಮಂಜೂರಾತಿ ನೀಡಿದೆ. 


ಮು (ಪಂ 


























ಕ್ರ ಮಂಜೂರಾತಿ ನೀಡಿರುವ ಹುದ್ದೆಗಳ 
ಹುದ್ದೆಗಳ ವಿವರ ವೇತನ ಶ್ರೇಣಿ ಈ 

ಸಂ. 8 ಸಂಖ್ಯೆ 
1 ಪತ್ರಾಂಕಿತ ವ್ಯವಸ್ಥಾಪಕರು ರೂ. 21600-40050 06 
2 ಪ್ರಥಮ ದರ್ಜೆ ಸಹಾಯಕರು ರೂ. 14550-26700 07 
3 ದ್ವಿತೀಯ ದರ್ಜೆ ಸಹಾಯಕರು ರೂ. 11600-21000 05 

ಒಟು 18 

ಆ 











ಮುಂದುವರಿದು, 10 ಗ್ರೂಫ್‌ “ಡಿ' ಹುದ್ದೆಗಳ ಸೇವೆಯನ್ನು ಹೊರ ಗುತ್ತಿಗೆ ಆಧಾರದ ಮೇಲೆ ಪಡೆಯಲು ಸಹ ಮಂಜೂರಾತಿ ನೀಡಿದೆ. 

ಈ ಬಾಬ್ತು ವೆಚ್ಚವನ್ನು “ಲೆಕ್ಕಶೀರ್ಷಿಕೆ 2230-01-102-0-01 ಇನ್ಸ್‌ಪೆಕ್ಟರ್‌ ಆಫ್‌ ಫ್ಯಾಕ್ಟರೀಸ್‌ (ಯೋಜನೇತರ ವೆಚ್ಚಗಳು)” ಅಡಿಯಲ್ಲಿ 
ಭರಿಸತಕ್ಕದ್ದು. ಇಲಾಖಾ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನುಸಾರ ಸದರಿ ಹುದ್ದೆಗಳನ್ನು ಭರ್ತಿ ಮಾಡತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂ. ಆಇ 229 ವೆಚ್ಚ-9/2012, ದಿನಾಂಕ : 29-08-2013ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 


ಹೊಡಡಿಸಿದೆ. 


PR. 948 
SC-125 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಶಿವರಾಮ ಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ (ಕಾರ್ಪಾನೆಗಳು ಮತ್ತು ಬಾಯ್ದರುಗಳು). 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 
ವಿಷಯ : ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿವಿಧ ಕಾರ್ಯಕ್ರಮ/ಯೋಜನೆಗಳಿಗೆ ನಿಗದಿಪಡಿಸಿರುವ ಆದಾಯ 
ಮಿತಿಗಳನ್ನು ಪರಿಷ್ಕರಿಸುವ ಬಗ್ಗೆ. 


ಓದಲಾಗಿದೆ : 1 ಸರ್ಕಾರದ 
ಸರ್ಕಾರದ 
ಸರ್ಕಾರದ 
ಸರ್ಕಾರದ 
ಸರ್ಕಾರದ 
ಸರ್ಕಾರದ 
ಸರ್ಕಾರದ 


ಸರ್ಕಾರದ 


ಎ ಉ ಇ ರಾ HF WN 


A 
=. 


ಸರ್ಕಾರದ 


ಸರ್ಕಾರದ 


Om 
Vb = 


ಆದೇಶ 
ಆದೇಶ 
ಆದೇಶ 
ಆದೇಶ 
ಆದೇಶ 
ಆದೇಶ 
ಆದೇಶ 
ಆದೇಶ 


ಆದೇಶ 
ಆದೇಶ 


ಹಿಂವಕ : ವನಿಶಾ 


ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ 1 


ರಿಂದ 


ಕೇಂದ್ರ ಸರ್ಕಾರದ ಆದೇಶ 


ಡ್‌ 
ಸಂಖ್ಯೆ 


: ಸಕಇ 5 ಬಿಸಿಎ 1995, ದಿನಾಂಕ : 1-9-1995. 
: ಸಕಇ 171 ಬಿಸಿಎ 1996, ದಿನಾಂಕ : 11-7-1997. 


: ಸಕಇ 191 ಬಿಎಂಎಸ್‌ 2001, ದಿನಾಂಕ : 11-6-2001 
: ಸಕಇ 190 ಬಿಎಂಎಸ್‌ 2001, ದಿನಾಂಕ : 12-6-2001 
: ಸಕಇ 225 ಬಿಸಿಎ 2000, ದಿನಾಂಕ : 30-3-2002 

: ಸಕಇ 359 ಪಕವಿ 2009, ದಿನಾಂಕ : 29-1-2010 

: ಸಕಇ 85 ಎಸ್‌ಎಲ್‌ಪಿ 2009, ದಿನಾಂಕ : 16-9-2010 
: ಸಕಇ 132 ಮೊದೇಶಾ 2010, ದಿನಾಂಕ : 1-12-2010. 
ಸಂಖ್ಯೆ : 11014/21/2006 ಬಿಸಿ। ದಿನಾಂಕ : 11-8-2011. 
: ಸಕಇ 96 ಬಿಎಂಎಸ್‌ 2011, ದಿನಾಂಕ : 22-9-2011 
: ಸಕಇ 160 ಬಿಎಂಎಸ್‌ 2012, ದಿನಾಂಕ : 29-6-2012 


ಆಯುಕ್ತರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೆ೦ಗಳೂರು ಇವರ ಏಕ ಕಡತ ಸಂಖ್ಯೆ ; 
: ಸಿಆರ್‌-51/2013-14, ದಿನಾ೦ಕ : 20-7-2013. 


11 ರವರೆಗಿನ ಆದೇಶಗಳಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿವಿಧ 
ಕಾರ್ಯಕ್ರಮ/ಯೋಜನೆಗಳಿಗೆ ಸಂಬಂಧಿಸಿದಂತೆ ಆಗಿಂದಾಗ್ಗೆ ವಾರ್ಷಿಕ ಆದಾಯ ಮಿತಿಗಳನ್ನು ನಿಗದಿಪಡಿಸಿಕೊಂಡು ಬರಲಾಗುತ್ತಿದೆ. ಈ ರೀತಿ 
ನಿಗದಿಪಡಿಸಿರುವ ಬೇರೆ ಬೇರೆ ಆದಾಯ ಮಿತಿಗಳನ್ನು ಕ್ರೋಢೀಕರಿಸಿ, ವಿವಿಧ ಗುಂಪಿನ ಕಾರ್ಯಕ್ರಮ/ಯೋಜನೆವಾರು ಏಕರೂಪವಾದ ಆದಾಯ 
ಮಿತಿಗಳನ್ನು ನಿಗದಿಪಡಿಸುವ ಅಗತ್ಯತೆ ಇರುತ್ತದೆಂದೂ, ಈ ಹಿನ್ನೆಲೆಯಲ್ಲಿ ಕೇವಲ ಶುಲ್ಕ ವಿನಾಯಿತಿ/ವಿದ್ಯಾರ್ಥಿವೇತನ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ 
ಮಾತ್ರ ವಾರ್ಷಿಕ ಆದಾಯ ಮಿತಿ ದರಗಳನ್ನು ಪರಿಷ್ಠರಿಸುವುದಕ್ಕೆ ಬದಲಾಗಿ, ಈ ಇಲಾಖೆಯ ಎಲ್ಲಾ ಕಾರ್ಯಕ್ರಮಗಳು/ ಯೋಜನೆಗಳಿಗೆ ಸಂಬಂಧಿಸಿದಂತೆ 
ಬಹಳ ವರ್ಷಗಳ ಹಿಂದೆ ನಿಗದಿಪಡಿಸಲಾಗಿರುವ ವಾರ್ಷಿಕ ಆದಾಯ ಮಿತಿಯ ದರಗಳನ್ನು ಸಮಗ್ರವಾಗಿ ಪರಿಷ್ಕರಿಸಲು ಕೋರಿ ಆಯುಕ್ತರು, ಹಿಂದುಳಿದ 
ವರ್ಗಗಳ ಕಲ್ಯಾಣ ಇಲಾಖೆ ಇವರು ಮೇಲೆ ಕ್ರಮ ಸಂಖ್ಯೆ : 12 ರಲ್ಲಿ ಓದಲಾದ ಏಕಕಡತದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ೧೭೧೩ 





ಸರ್ಕಾರವು ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ್ದು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರು ಸಲ್ಲಿಸಿರುವ 
ಪ್ರಸ್ತಾವನೆಯ ಮೇರೆಗೆ ಹಾಗೂ ಇತ್ತೀಚಿನ ವರ್ಷಗಳಲ್ಲಿ ಉಂಟಾಗಿರುವ ಹಣದುಬ್ಬರವನ್ನು ಗಮನದಲ್ಲಿರಿಸಿಕೊಂಡು ಹಿಂದುಳಿದ ವರ್ಗಗಳಲ್ಲಿನ ಬಡ 
ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲಗಳನ್ನು ಕಲ್ಪಿಸುವ ಹಿತದೃಷ್ಟಿಯಿಂದ ಇಲಾಖೆಯ ವಿವಿಧ ಕಾರ್ಯಕ್ರಮ/ಯೋಜನೆಗಳಲ್ಲಿನ ಸವಲತ್ತುಗಳನ್ನು 
ಪಡೆದುಕೊಳ್ಳುವ ಸಲುವಾಗಿ ಹಾಲಿ ನಿಗದಿಪಡಿಸಿರುವ ಆದಾಯಮಿತಿಯನ್ನು ಪರಿಷ್ಕರಿಸಲು ಸರ್ಕಾರವು ನಿರ್ಣಯಿಸಿದೆ. ಅದರಂತೆ ಈ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಹಿ೦ಂವಇ 397 ಬಿಎಂಎಸ್‌ 2013, ಬೆಂಗಳೂರು, ದಿನಾಂಕ : 05-09-2013. 


ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿವಿಧ ಯೋಜನೆ/ಕಾರ್ಯಕ್ರಮಗಳಿಗೆ 
ಮೇಲೆ ಓದಲಾದ ಆದೇಶಗಳಲ್ಲಿ ನಿಗದಿಪಡಿಸಲಾಗಿದ್ದ ಆದಾಯ ಮಿತಿಗಳನ್ನು ಈ ಆದೇಶದ ಅನುಬಂಧದಲ್ಲಿರುವಂತೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಪರಿಷ್ಕರಿಸಿ ಆದೇಶಿಸಿದೆ. 

ವಿವಿಧ ಕಾರ್ಯಕ್ರಮಗಳಡಿ ಅರ್ಹತೆಗಾಗಿ ನಿಗದಿಪಡಿಸಿರುವ ವಾರ್ಷಿಕ ಆದಾಯದ ಮಿತಿಯನ್ನು ಸರ್ಕಾರಕ್ಕೆ ಯಾವುದೇ ಹೆಚ್ಚಿನ ಆರ್ಥಿಕ 
ಹೊರೆಯಾಗದಂತೆ ಹಾಗೂ ಆಯಾ ಕಾರ್ಯಕ್ರಮಕ್ಕೆ ಆಯವ್ಯಯದಲ್ಲಿ ನಿಗದಿಪಡಿಸಲಾದ ಅನುದಾನದ ಮಿತಿಯಲ್ಲಿಯೇ ವೆಚ್ಚಗಳನ್ನು ಭರಿಸತಕ್ಕದ್ದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 596 ವೆಚ್ಚ-3/3, ದಿನಾಂಕ : 4-9-2013ರಲ್ಲಿ ನೀಡಿರುವ ಸಹಮತಿಯನ್ವಯ 
ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಚಂದ್ರಶೇಖರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 


ಸರ್ಕಾರದ ಆದೇಶ ಸಂಖ್ಯೆ : ಹಿ೦ಂವಇ 397 ಬಿಎಂಎಸ್‌ 2013, ಬೆಂಗಳೂರು, ದಿನಾಂಕ : 05-09-2013ಕ್ಕೆ 
ಅನುಬಂಧ 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿವಿಧ ಕಾರ್ಯಕ್ರಮ/ಯೋಜನೆಗಳಿಗೆ ನಿಗದಿಪಡಿಸಿರುವ ಆದಾಯ ಮಿತಿಗಳು 




































































4 ಯೋಜನೆಗಳು ನಿಗದಿಪಡಿಸಿರುವ ವಾರ್ಷಿಕ ಆದಾಯ ಮಿತಿ 
ಪ್ರವರ್ಗ-1ಕ್ಕೆ ಪ್ರವರ್ಗ-2ಎ, 2ಬಿ, 3ಎ, 3ಬಿ ಗಳಿಗೆ 

1 2 3 4 

1 | ಮೆಟ್ರಿಕ್‌-ಪೂರ್ವ ವಿದ್ಯಾರ್ಥಿ ವೇತನ (ಕೇಂದ ಪುರಸ್ಕೃತ ರೂ. 44,500/- ರೂ. 44,500/- 
ಯೋಜನೆ 

2 | ಸರ್ಕಾರಿ ಹಾಗೂ ಖಾಸಗಿ ಮೆಟ್ರಿಕ್‌-ಪೂರ್ವ ವಿದ್ಯಾರ್ಥಿ ರೂ. 1.00 ಲಕ್ಷ ರೂ. 44,500/- 
ನಿಲಯಗಳ ಪ್ರವೇಶಕ್ಕಾಗಿ 

3 | ಮೆಟಿಕ್‌-ಪೂರ್ವ ಬೇತನ ರೂ. 1.00 ಲಕ್ಷ ರೂ. 44,500/- 

4 | ಮೊರಾರ್ಜಿ ದೇಸಾಯಿ/ಿತ್ತೂರು ರಾಣಿ ಚೆನ್ನಮ್ಮ/ಅಟಲ್‌ ರೂ. 1.00 ಲಕ್ಷ ರೂ. 44,500/- 
ಬಿಹಾರಿ ವಾಜಪೇಯಿ, ವಸತಿ ಶಾಲೆಗಳ ಪ್ರವೇಶಕ್ಕಾಗಿ 

5 | ಆಶ್ರಮ ಶಾಲೆಗಳಿಗೆ ಪ್ರವೇಶಕ್ಕಾಗಿ ರೂ. 1.00 ಲಕ್ಷ ರೂ. 44,500/- 

6 | ಅನಾಥಾಲಯ ಪ್ರವೇಶಕ್ಕಾಗಿ 
ಎ) ಅನಾಥರು ಆದಯ ಮಿತಿ ಇಲ್ಲ ಆದಾಯ ಮಿತಿ ಇಲ್ಲ 
ಬಿ) ನಿರ್ಗತಿಕರು ರೂ. 1.00 ಲಕ್ಷ ರೂ. 44,500/- 

7 | ಮೆಟ್ರಿಕ್‌-ನಂತರದ ವಿದ್ಯಾರ್ಥಿ ವೇತನ (ಕೇಂದ್ರ ಪುರಸ್ಕೃತ ರೂ. 100 ಲಕ್ಷ ರೂ. 1.00 ಲಕ್ಷ 
ಯೋಜನೆ) 

8 | ಮೆಟ್ರಿಕ್‌-ನಂತರದ ವಿದ್ಯಾರ್ಥಿ ವೇತನ ರೂ. 2.50 ಲಕ್ಷ ರೂ. 1.00 ಲಕ್ಷ 

9 |ಸರ್ಕಾರಿ ಹಾಗೂ ಖಾಸಗಿ ಮೆಟ್ರಕ್‌-ನಂತರದ ರೂ. 2.50 ಲಕ್ಷ ರೂ. 1.00 ಲಕ್ಷ 
ವಿದ್ಯಾರ್ಥಿನಿಲಯಗಳ ಪ್ರವೇಶಕ್ಕಾಗಿ 

10 ಶುಲ್ಕ ವಿನಾಯಿತಿ ರೂ. 2.50 ಲಕ್ಷ ರೂ. 1.00 ಲಕ್ಷ 

11 | ಊಟ ಮತ್ತು ವಸತಿ ಸಹಾಯ ಯೋಜನೆ ರೂ. 2.50 ಲಕ್ಷ ರೂ. 1.00 ಲಕ್ಷ 

12 ನರ್ಸಿಂಗ್‌/ಪ್ಕಾರಾ ಮೆಡಿಕಲ್‌ ತರಬೇತಿ ರೂ. 2.50 ಲಕ್ಷ ರೂ. 1.00 ಲಕ್ಷ 

13 ಕೌಶಲ್ಯ ತರಬೇತಿ/ಹೊಲಿಗೆ ತರಬೇತಿ ರೂ. ೨.50 ಲಕ್ಷ ರೂ. 1.00 ಲಕ್ಷ 


























೧೭೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ಭಾಗ ೧ 
ಕ್ರ 
isk ಯೋಜನೆಗಳು ನಿಗದಿಪಡಿಸಿರುವ ವಾರ್ಷಿಕ ಆದಾಯ ಮಿತಿ 
AY. 
ಪ್ರವರ್ಗ-1ಕ್ಕೆ ಪ್ರವರ್ಗ-2ಎ, 2ಬಿ, 3ಎ, 3ಬಿ ಗಳಿಗೆ 
1 2 3 4 
14 | ಕಾನೂನು ತರಬೇತಿ ರೂ. 3.50 ಲಕ್ಷ ರೂ. 2.50 ಲಕ್ಷ 
15 | ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ (ಐಎಎಸ್‌/ಕೆಎಎಸ್‌ ಇತ್ಯಾದಿ) ರೂ. 4.50 ಲಕ್ಷ ರೂ. 3.50 ಲಕ್ಷ 
16 | ವಿದೇಶ ವ್ಯಾಸಂಗಕ್ಕಾಗಿ ಆರ್ಥಿಕ ನೆರವು ರೂ. 4.50 ಲಕ್ಷ ರೂ. 4.50 ಲಕ್ಷ 

















ಅಲೆಮಾರಿ ಜನಾಂಗದವರಿಗಾಗಿ ಕಾರ್ಯಕ್ರಮಗಳು 
































ಕ. ಸಂ ಯೋಜನೆಗಳು ನಿಗದಿಪಡಿಸಿದ ವಾರ್ಷಿಕ ಆದಾಯ ಮಿತಿ 
1 ಮೆಟಿಕ್‌ ನಂತರದ ವಿದ್ಯಾರ್ಥಿಗಳಿಗೆ ಅರ್ಹತಾ ವಿದ್ಯಾರ್ಥಿ ವೇತನ ರೂ. 2.50 ಲಕ್ಷ 
2 ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹ ಧನ ರೂ. 2.00 ಲಕ್ಷ 
3 ಪ್ರತಿಷ್ಠಿತ ಶಾಲೆಗಳಲ್ಲಿ ಪ್ರವೇಶಾವಕಾಶ ರೂ. 2.00 ಲಕ್ಷ 
4 ವಸತಿ ಯೋಜನೆ ರೂ. 2.00 ಲಕ್ಷ 
ಚಂದ್ರಶೇಖರ್‌ 
PR. 949 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
50-500 ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ ಡಾ| ಎ. ಶೇಖರನ್‌, ಹಿಂದಿನ ಶಸ್ತ್ರಚಿಕಿತ್ಸಕರು, ಸಾರ್ವಜನಿಕ ಆಸ್ಪತ್ರೆ, ಹೊಳೆನರಸೀಪುರ, ಪ್ರಸ್ತುತ ಹಿರಿಯ ತಜ್ಞರು, 
ಸಾರ್ವಜನಿಕ ಆಸ್ಪತ್ರೆ, ಕುಣಿಗಲ್‌ ಇವರನ್ನು ಸರ್ಕಾರಿ ಸೇವೆಯಿ೦ದ ವಜಾಗೊಳಿಸುವ ಮತ್ತು ಶ್ರೀ ಜೆ. ದೇವೇಗೌಡ, 
"ಡಿ' ದರ್ಜೆ ನೌಕರರು, (ನಿವೃತ್ತ) ಸಾರ್ವಜನಿಕ ಆಸ್ಪತ್ರೆ, ಹೊಳೆನರಸೀಪುರ, ಇವರ ನಿವೃತ್ತಿ ವೇತನದ ಶೇಕಡಾ 50 
(ಐವತ್ತು) ರಷ್ಟನ್ನು ಶಾಶ್ವತವಾಗಿ ತಡೆಹಿಡಿಯುವ ದಂಡನೆ ವಿಧಿಸುವ ಬಗ್ಗೆ. 
ಓದಲಾಗಿದೆ : 1 ಉಪ ಆರಕ್ಷಕ ಮಹಾನಿರೀಕ್ಷಕರು, ಪೊಲೀಸ್‌ ವಿಭಾಗ, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು 


ಇವರ ಪತ್ರ ಸಂಖ್ಯೆ : ಎಲ್‌ಓಕೆ/ಐಎನ್‌ವಿ (ಜಿ)/ಎಂ-70/ಸಿಆರ್‌. ಸಂಖ್ಯೆ : 6/2001 ಹೆಚ್‌ಎಸ್‌ಎನ್‌, 
ದಿನಾಂಕ : 15-1-2002. 

2. ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 121 ಎಂಎಸ್‌ಎ 2001, ದಿನಾಂಕ : 17-04-2002. 

3. ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 121 ಎಂಎಸ್‌ಎ 2001, ದಿನಾಂಕ : 16-04-2003. 


4. ನಿರ್ದೇಶಕರು, ಆ.ಕು.ಕ. ಸೇವೆಗಳು, ಬೆ೦ಗಳೂರು ಇವರ ಆದೇಶ ಸಂಖ್ಯೆ : ಡಿಪಿಜಿ (1)/ಮೈವಿ/95/ 
2001-02, ದಿನಾಂಕ : 06-06-2003. 


5. ಹಾಸನದ ಪ್ರಿನ್ಸಿಪಾಲ್‌ ಸೆಷನ್ಸ್‌ ಜಡ್ಜ್‌ ಮತ್ತು ಸ್ಪೆಷಲ್‌ ಜಡ್ಜ್‌ ನ್ಯಾಯಾಲಯದ ವಿಶೇಷ ಪ್ರಕರಣ ಸಂಖ್ಯೆ 
: 23/2003ರಲ್ಲಿ ದಿನಾಂಕ : 29-09-2006ರ ತೀರ್ಪು. 
6. ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ/457/ಹೆಜ್‌.ಸಿ.ಪಿ. 2/2007, ದಿನಾಂಕ : 24-01-2007. 


7. ಗೌರವಾನ್ವಿತ ಉಚ್ಛ ನ್ಯಾಯಾಲಯದ ಕ್ರಿಮಿನಲ್‌ ಅಪೀಲ್‌ ಸಂಖ್ಯೆ : 417/2007 ರಲ್ಲಿ ದಿನಾಂಕ : 
10-08-2011ರ ತೀರ್ಪು. 

8. ಸರ್ಕಾರದ 2ನೇ ಕಾರಣ ಕೇಳುವ ಸೂಚನಾ ಪತ್ರ ಸಂಖ್ಯೆ : ಆಕುಕ 121 ಎ೦ಎಸ್‌ಎ 2001, ದಿನಾಂಕ 
: 22-02-2013. 

9. ಡಾ| ಎ. ಶೇಖರನ್‌, ಇವರ ರಕ್ಷಣಾ ಹೇಳೀಕೆ ದಿನಾಂಕ : 13-03-2013. 


10. ಮುಖ್ಯ ಆಡಳಿತಾಧಿಕಾರಿಗಳು, ಆಕುಕ ಸೇವೆಗಳು, ಬೆಂಗಳೂರು ಇವರ ಪತ್ರ ಸಂಖ್ಯೆ 
ಡಿಪಿಜಿ/ಮೈವಿ/95/2001-02, ದಿನಾಂಕ : 30-05-2013. 


1. ಕಾರ್ಯದರ್ಶಿ, ಕರ್ನಾಟಕ ಲೋಕಸೇವಾ ಆಯೋಗ, ಬೆ೦ಗಳೂರು ಇವರ ಪತ್ರ ಸಂಖ್ಯೆ 
ಪಿ.ಎಸ್‌.ಸಿ/46 /ಸಿಎನ್‌ಎಸ್‌/2013, ದಿನಾಂಕ : 12-06-2013. 





ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ೧೭೧೫ 





ಪ್ರಸ್ತಾವನೆ : 

ಇವರು ಡಾ| ಎ. ಶೇಖರನ್‌, ಶಸ್ತ್ರಚಿಕಿತ್ಸಕರು ಮತ್ತು ಶ್ರೀ ಜೆ. ದೇವೇಗೌಡ, "ಡಿ' ದರ್ಜೆ ನೌಕರ, ಸಾರ್ವಜನಿಕ ಆಸ್ಪತ್ರೆ, ಹೊಳೆನರಸೀಪುರ ಹಾಸನ ಜಿಲ್ಲೆ 
ಇವರು ಶ್ರೀ ಕರೀಗೌಡ ಎಂಬ ಹುಡುಗನಿಗೆ ಹರ್ನಿಯಾ ಕಾಯಿಲೆಗೆ ಸಂಬಂಧಪಟ್ಟಂತೆ ಆಪರೇಷನ್‌ ಮಾಡಲು ಶ್ರೀಮತಿ ರಾಜಮ್ಮ ಎಂಬುವರಿಂದ 2,000/- 
ರೂ. ಲಂಚದ ಹಣವನ್ನು ದಿನಾಂಕ : 3-11-2001 ರಂದು ಕೇಳಿ ಪಡೆಯುತ್ತಿದ್ದಾಗ ಲೋಕಾಯುಕ್ತ ಟ್ರ್ಯಾಪ್‌ ಪ್ರಕರಣದಲ್ಲಿ ಸಿಲುಕಿದ್ದು, ಸದರಿಯವರ ವಿರುದ್ಧ 
ಕರ್ನಾಟಕ ಲೋಕಾಯುಕ್ತ ಹಾಸನ ಪೊಲೀಸ್‌ ಠಾಣೆಯಲ್ಲಿ ಮೊ.ನಂ. 6/2001 ಕಲಂ 7.13(1(ಡಿ) ಸಹಕಲ೦ 13(2) ಭ್ರಷ್ಟಾಚಾರ ನಿರೋಧ ಕಾಯ್ದೆ 
1988ರ ರೀತ್ಯಾ ಪ್ರಕರಣ ದಾಖಲಾಗಿದ್ದು, ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಾ। ಎ. ಶೇಖರನ್‌ ಇವರನ್ನು ಅಮಾನತ್ತು ಮಾಡುವಂತೆ ಕೋರಿರುತ್ತಾರೆ. 


ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಡಾ। ಎ. ಶೇಖರನ್‌ ಶಸ್ತ್ರಚಿಕಿತ್ಸಕರು, ಸಾರ್ವಜನಿಕ ಆಸ್ಪತ್ರೆ, ಹೊಳೆನರಸೀಪುರ, 
ಇವರನ್ನು ಲೋಕಾಯುಕ್ತ ಟ್ರ್ಯಾಪ್‌ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದರಿಯವರ ವಿರುದ್ಧ ಶಿಸ್ತುಕ್ರಮ/ಕ್ತಿಮಿನಲ್‌ ಮೊಕದ್ದಮೆ ಬಾಕಿ ಇರಿಸಿ ಸರ್ಕಾರಿ 
ಸೇವೆಯಿಂದ ಅಮಾನತ್ತುಗೊಳಿಸಲಾಗಿತ್ತು. 


ಮೇಲೆ ಕ್ರಮಸಂಖ್ಯೆ (3)ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಡಾ| ಎ. ಶೇಖರನ್‌ ಶಸ್ತ್ರಚಿಕಿತ್ಸಕರು, ಸಾರ್ವಜನಿಕ ಆಸ್ಪತ್ರೆ, ಹೊಳೆನರಸೀಪುರ, 
ಇವರ ಲೋಕಾಯುಕ್ತ ಟ್ರ್ಯಾಪ್‌ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದರಿಯವರನ್ನು ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಸರ್ಕಾರದ 
ಮಂಜೂರಾತಿಯನ್ನು ನೀಡಿದೆ. 


ಮೇಲೆ ಕ್ರಮ ಸಂಖ್ಯೆ : (4)ರಲ್ಲಿ ಓದಲಾದ ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇವರ ಆದೇಶದಲ್ಲಿ 
ಶ್ರೀ ಜೆ. ದೇವೇಗೌಡ, "ಡಿ' ಗ್ರೂಪ್‌ ನೌಕರ, ಸಾರ್ವಜನಿಕ ಆಸ್ಪತ್ರೆ, ಹೊಳೆನರಸೀಪುರ ಇವರ ಲೋಕಾಯುಕ್ತ ಟ್ರ್ಯಾಪ್‌ ಪ್ರಕರಣಕ್ಕೆ ಸಂಬಂಧಿಸಿದಂತೆ 
ಸದರಿಯವರನ್ನು ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಮಂಜೂರಾತಿಯನ್ನು ನೀಡಿದೆ. 

ಮೇಲೆ ಕ್ರಮ ಸಂಖ್ಯೆ (5)ರಲ್ಲಿ ಓದಲಾದ ಹಾಸನದ ಪಿನ್ನಿಪಾಲ್‌ ಸೆಷನ್ಸ್‌ ಜಡ್ಜ್‌ ಮತ್ತು ಸ್ಪೆಷಲ್‌ ಜಡ್ಜ್‌ ನ್ಯಾಯಾಲಯವು ವಿಶೇಷ ಪ್ರಕರಣ ಸಂಖ್ಯೆ 
: 23/2003ರಲ್ಲಿ ಡಾ। ಎ. ಶೇಖರನ್‌ ಹಾಗೂ ಶ್ರೀ ಜೆ. ದೇವೇಗೌಡ ಇವರನ್ನು ಲೋಕಾಯುಕ್ತ ಟ್ರ್ಯಾಪ್‌ ಪ್ರಕರಣದಿಂದ ದಿನಾಂಕ : 29-9-2008ರಂದು 
ಖುಲಾಸೆಗೊಳಿಸಿ ತೀರ್ಪು ನೀಡಿದೆ. 


ಮೇಲೆ ಕ್ರಮ ಸಂಖ್ಯೆ (6)ರಲ್ಲಿ ಓದಲಾದ ಒಳಾಡಳಿತ ಇಲಾಖೆಯಿಂದ ಹೊರಡಿಸಲಾದ ಸರ್ಕಾರದ ಆದೇಶದಲ್ಲಿ ಹಾಸನದ ಪ್ರಿನ್ಸಿಪಾಲ್‌ ಸೆಷನ್ಸ್‌ 
ಜಡ್ಜ್‌ ಮತ್ತು ಸ್ಪೆಷಲ್‌ ಜಡ್ಜ್‌ ನ್ಯಾಯಾಲಯವು ವಿಶೇಷ ಪ್ರಕರಣ ಸಂಖ್ಯೆ : 23/2003ರಲ್ಲಿ ದಿನಾಂಕ : 29-09-2006ರಂದು ನೀಡಿದ ತೀರ್ಪಿನ ವಿರುದ್ಧ 


ಗೌ। ಉಚ್ಛ ನ್ಯಾಯಾಲಯದಲ್ಲಿ ಕ್ರಿಮಿನಲ್‌ ಅಪೀಲು ಸಂಖ್ಯೆ : 417/2007 ರೀತ್ಯಾ ಮೇಲ್ಮನವಿ ಸಲ್ಲಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (7ರಲ್ಲಿ ಓದಲಾದ ತೀರ್ಪಿನಲ್ಲಿ ಗೌಃ ಉಚ್ಛ ನ್ಯಾಯಾಲಯವು ಡಾ| ಎ. ಶೇಖರನ್‌, ಶಸ್ತ್ರಚಿಕಿತ್ಸಕರು ಮತ್ತು 
ಶ್ರೀ ಜೆ. ದೇವೇಗೌಡ, ಗ್ರೂಪ್‌ "ಡಿ' ನೌಕರ ಇವರ ಲೋಕಾಯುಕ್ತ ಟ್ರ್ಯಾಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಿ, ಕ್ರಿಮಿನಲ್‌ ಅಪೀಲ್‌ ಸಂಖ್ಯೆ : 
417/2007ರಲ್ಲಿ ದಿನಾಂಕ : 10-08-2011 ರಂದು ಈ ಕೆಳಕಂಡಂತೆ ತೀರ್ಪು ನೀಡಿರುತ್ತದೆ. 


ಮೇಲೆ ಕ್ರಮಸಂಖ್ಯೆ (1ರಲ್ಲಿ ಓದಲಾದ ಪತ್ರದಲ್ಲಿ ಉಪ ಆರಕ್ಷಕ ಮಹಾನಿರೀಕ್ಷಕರು, ಪೊಲೀಸ್‌ ವಿಭಾಗ, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು 


“The appeal is allowed setting aside the judgement and order of acquittal, the respondents 1 and 2 (Accused Nos. 1 and 2) 
are convicted for the offence punishable under Sections 7 and 13 (1) (d) read with 13(2) of the Act. For the offence under 
Section 7 of the Act, they are ordered to undergo simple imprisonment for a period of one year and to pay a fine of Rs. 5,000/- 
in default, to undergo simple imprisonment for three months. 


“For the offence under Section 13(1)(d) read with 13(2) of the Act, they are ordered to undergo simple imprisonment for one 
year and Respondent No. 1 (Accused No.1) is ordered to pay a fine of Rs. 25,000/-, in default, to undergo simple 
imprisonment for six months and Respondent No. 2 (Accused No. 2) is ordered to pay a fine of Rs. 5,000/-, in default to 
undergo simple imprisonment for six months. Both the sentences shall run concurrently. The Trial Court is directed to secure 
the presence of the respondents (accused) to undergo the sentence” 


ಮೇಲೆ ಕ್ರಮ ಸಂಖ್ಯೆ (8)ರಲ್ಲಿ ಓದಲಾದ ಸರ್ಕಾರದ 2ನೇ ಕಾರಣ ಕೇಳುವ ಸೂಚನಾ ಪತ್ರಗಳೊಂದಿಗೆ ಗೌಃ ಉಚ್ಛ ನ್ಯಾಯಾಲಯದ ತೀರ್ಪಿನ 
ಪ್ರತಿಯನ್ನು ಡಾ| ಎ. ಶೇಖರನ್‌ ಮತ್ತು ಶ್ರೀ ಜೆ. ದೇವೇಗೌಡ ಅವರಿಗೆ ಜಾರಿ ಮಾಡಿ ಅವರಿಂದ ರಕ್ಷಣಾ ಹೇಳೀಕೆಯನ್ನು ಕೋರಲಾಗಿತ್ತು. 


ಮೇಲೆ ಕ್ರಮ ಸಂಖ್ಯೆ (9)ರಲ್ಲಿ ಓದಲಾದ ರಕ್ಷಣಾ ಹೇಳಿಕೆಯಲ್ಲಿ ಡಾ। ಎ. ಶೇಖರನ್‌, ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಕುಣಿಗಲ್‌ ಇವರು 
ಗೌ| ಉಚ್ಛ ನ್ಯಾಯಾಲಯದ ತೀರ್ಪಿನ ಎರುದ್ಧ ಗೌ| ಸರ್ವೋಚ್ಛ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸದ್ದು, ಸದರಿ ನ್ಯಾಯಾಲಯದ ಅಂತಿಮ ತೀರ್ಪನ್ನು 
ಕಾಯ್ದಿರಿಸಿ ತಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಕೋರಿರುತ್ತಾರೆ. 


ಮೇಲೆ ಕ್ರಮ ಸಂಖ್ಯೆ (10ರಲ್ಲಿ ಓದಲಾದ ಪತ್ರದೊಂದಿಗೆ ಮುಖ್ಯ ಆಡಳಿತಾಧಿಕಾರಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, 
ಬೆಂಗಳೂರು ಇವರು ಶ್ರೀ ಜೆ. ದೇವೇಗೌಡ (ನಿವೃತ್ತ "ಡಿ' ಗ್ರೂಪ್‌ ನೌಕರ, ಇವರು ಶಸ್ತ್ರಚಿಕಿತ್ಸಕರು, ಸಾರ್ವಜನಿಕ ಆಸ್ಪತ್ರೆ, ಹೊಳೆನರಸೀಪುರ ಇವರಿಗೆ 
ಸಲ್ಲಿಸಿರುವ ರಕ್ಷಣಾ ಹೇಳಿಕೆಯ ಪ್ರತಿಯನ್ನು ಲಗತ್ತಿಸಿ ಕಳುಹಿಸಿದ್ದು. ಸದರಿ ಪ್ರತಿಯಲ್ಲಿ ಶ್ರೀ ಜೆ. ದೇವೇಗೌಡ ಅವರು ಗೌಗಿ ಉಚ್ಛ ನ್ಯಾಯಾಲಯದಲ್ಲಿ 
ಕ್ರಿಮಿನಲ್‌ ಅಪೀಲ್‌ ನಂ. 417/2007ರ ತೀರ್ಪಿನ್ನು ಗೌಃ ಸರ್ವೋಚ್ಛ ನ್ಯಾಯಾಲಯದಲ್ಲಿ ಕ್ರಿಮಿನಲ್‌ ಮಿಸಲೇನಿಯಸ್‌ ಪಿಟಿಷನ್‌ ನಂ. 18300/2012ರಲ್ಲಿ 
ಪ್ರಶ್ನಿಸಿರುವುದಾಗಿ ತಿಳಿಸಿರುತ್ತಾರೆ. 

ಗೌಃ ಸರ್ವೋಚ್ಛ ನ್ಯಾಯಾಲಯವು ಕಾಲೇಜು ಶಿಕ್ಷಣ ಉಪನಿರ್ದೇಶಕರು (ಆಡಳಿತ) ಮದ್ರಾಸ್‌ ವಿರುದ್ಧ ಎಸ್‌. ನಗೂರ ಮೀರ ಪ್ರಕರಣದಲ್ಲಿ 
(ಎಐಆರ್‌ 1995 ಎಸ್‌ಸಿ 1364) ನೀಡಿದ ತೀರ್ಪಿನ ಹಿನ್ನೆಲೆಯಲ್ಲಿ ಇಂತಹ ಪ್ರಕರಣಗಳಲ್ಲಿ ಯಾವ ರೀತಿ ಕ್ರಮವಹಿಸಬೇಕೆಂಬ ಬಗ್ಗೆ ಸಿ.ಆ.ಸು. 
ಇಲಾಖೆಯು ಸುತ್ತೋಲೆ (ಸಂಖ್ಯೆ : ಸಿಆಸುಇ 9 ಸೇಇವಿ 95, ದಿನಾಂಕ : 26-06-1996) ಹೊರಡಿಸಿದ್ದು. ಈ ಕೆಳಕಂಡಂತೆ ಸೂಚನೆ ನೀಡಿದೆ. 


೧೭೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ಭಾಗ ೧ 





"ಸಂವಿಧಾನದ ಅನುಚ್ಛೇದ 311(2)ರ ಅಡಿಯಲ್ಲಿನ ಎರಡನೇ ಪರಂತುಕದ ಖಂಡ(ಎ)ಯು ಕ್ರಿಮಿನಲ್‌ ಆರೋಪದ ಮೇಲೆ 
ದೋಷಸಿದ್ಧಿಯಾಗುವಂತೆ ಮಾಡಿದ ನಡತೆಯ ಬಗ್ಗೆ ಹೇಳುತ್ತದೆಯಾದ್ದರಿಂದ ದೋಷಸಿದ್ಧಿಯಾಗಿರುವುದನ್ನು ನಿಲಂಬನದಲ್ಲಿಡುವ ಪ್ರಶ್ನೆ ಉದ್ಭವಿಸುವುದಿಲ್ಲ. 
ಆದ್ದರಿಂದ, ಆಪಾದಿತ ಸರ್ಕಾರಿ ನೌಕರನು ಕ್ರಿಮಿನಲ್‌ ನ್ಯಾಯಾಲಯದ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಿದ್ದಾನೆ ಅಥವಾ ಇತರೆ ವ್ಯವಹರಣೆ 
ಹೂಡಿದ್ದಾನೆ. ಅಥವಾ ಮೇಲಿನ ನ್ಯಾಯಾಲಯವು ಕ್ರಿಮಿನಲ್‌ ನ್ಯಾಯಾಲಯದ ದಂಡನೆ ಆದೇಶವನ್ನು ನಿಲಂಬನದಲ್ಲಿಟ್ಟಿದೆ ಅಥವಾ ಆತನ ಮೇಲ್ಮನವಿ 
ಇತ್ಯರ್ಥದಲ್ಲಿರುವಾಗ ಜಾಮೀನಿನ ಮೇಲೆ ಬಿಡುಗಡೆ ಪಡೆದಿದ್ದಾನೆ ಎಂಬ ಕಾರಣಕ್ಕಾಗಿ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು 
ಅಪೀಲು) ನಿಯಮಗಳು 1957ರ ನಿಯಮ 14(1)ರನುಸಾರ ಕ್ರಮ ಜರುಗಿಸುವುದನ್ನು ತಡೆಹಿಡಿಯಬೇಕಾದ ಅಗತ್ಯವಿಲ್ಲ. ಇಂತಹ ಎಲ್ಲಾ ಸಂದರ್ಭಗಳಲ್ಲಿ 
ಸೂಕ್ತವಾದ ಕ್ರಮ ಎಂದರೆ, ಒಮ್ಮೆ ಒಬ್ಬ ಸರ್ಕಾರಿ ನೌಕರನು ಕ್ರಿಮಿನಲ್‌ ನ್ಯಾಯಾಲಯದ ದಂಡನೆಗೆ ಗುರಿಯಾದರೆ, ಆತನು ಸಲ್ಲಿಸಿರಬಹುದಾದ ಮೇಲ್ಮನವಿ 
ಇತ್ಯರ್ಥವಾಗುವವರೆಗೂ ಕಾಯದೆ ಸಂವಿಧಾನದ ಅನುಚ್ಛೇದ 311(2)ರಡಿಯಲ್ಲಿರುವ ಎರಡನೇ ಪರಂತುಕದ ಸಮರ್ಥನೆ ಪಡೆದಿರುವ ಕರ್ನಾಟಕ ನಾಗರೀಕ 
ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು 1957ರ ನಿಯಮ 14(1)ರನುಸಾರ ಶಿಸ್ತಿನ ಕ್ರಮ ಕೈಗೊಳ್ಳತಕ್ಕದ್ದು. ಇಲ್ಲವಾದಲ್ಲಿ 
ಕ್ರಿಮಿನಲ್‌ ನ್ಯಾಯಾಲಯದಲ್ಲಿ ತೀವ್ರ ಆರೋಪಕ್ಕಾಗಿ ದೋಷಸಿದ್ದಿಯಾಗಿ ದಂಡನೆಗೆ ಗುರಿಯಾದ೦ತಹ ವ್ಯಕ್ತಿಯು ಸೇವೆಯಲ್ಲಿ ಮುಂದುವರಿಯಲು ಅವಕಾಶ 
ಕಲ್ಪಿಸಿದಂತಾಗುತ್ತದೆ. ಆದ್ದರಿ೦ದ ಮೇಲ್ಮನವಿ ಆದೇಶವು ಇತ್ಯರ್ಥವಾಗುವುದನ್ನು ಕಾಯುವುದು ಸೂಕ್ತವಲ್ಲ. ಆದರೆ, ಒಂದು ವೇಳೆ ಆಪಾದಿತ ಸರ್ಕಾರಿ 
ನೌಕರನು ಮೇಲಿನ ನ್ಯಾಯಾಲಯದಲ್ಲಿ ಖುಲಾಸೆ (೩೦೦!) ಯಾದರೆ, ಶಿಸ್ತು ಪ್ರಾಧಿಕಾರಿಯು ಆದೇಶವನ್ನು ಪರಿಷ್ಕರಿಸಬಹುದು. ಒಂದು ವೇಳೆ ಸರ್ಕಾರಿ 
ನೌಕರರನ್ನು ಪುನಃ ಸೇವೆಗೆ ತೆಗೆದುಕೊಂಡಲ್ಲಿ, ಆತನು ಸೇವೆಯಲ್ಲಿ ಮುಂದುವರಿದಿದ್ದರೆ ಅರ್ಹನಾಗಿರುತ್ತಿದ್ದಂಥ ಎಲ್ಲ ಸೌಲಭ್ಯಗಳಿಗೂ ಹಕ್ಕುಳ್ಳವನಾಗುತ್ತಾನೆ." 


ಮೇಲೆ ಕ್ರಮಸಂಖ್ಯೆ (11ರಲ್ಲಿ ಓದಲಾದ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು ಡಾ| ಎ. ಶೇಖರನ್‌ ಅವರನ್ನು ಸರ್ಕಾರಿ ಸೇವೆಯಿಂದ 
ವಜಾಗೊಳಿಸುವ ಮತ್ತು ಶ್ರೀ ಜೆ. ದೇವೇಗೌಡ, ಅವರ ನಿವೃತ್ತಿ ವೇತನದ ಶೇಕಡಾ 50 ರಷ್ಟನ್ನು ಶಾಶ್ವತವಾಗಿ ತಡೆಹಿಡಿಯುವ ಸರ್ಕಾರದ ಪ್ರಸ್ತಾವನೆಗೆ ತನ್ನ 
ಸಹಮತಿಯನ್ನು ನೀಡಿರುತ್ತದೆ. 


ಡಾ| ಎ. ಶೇಖರನ್‌ ಮತ್ತು ಶ್ರೀ ಜೆ. ದೇವೇಗೌಡ ಇವರ ಲೋಕಾಯುಕ್ತ ಟ್ರ್ಯಾಪ್‌ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೌಃ ಉಚ್ಛ ನ್ಯಾಯಾಲಯವು 
ಶಿಕ್ಷೆ ಎಧಿಸಿರುವುದರಿಂದ ಸದರಿ ತೀರ್ಪಿನ ಎರುದ್ಧ ಆರೋಪಿತ ಸರ್ಕಾರಿ ಅಧಿಕಾರಿ/ನೌಕರರು ಗೌ| ಸರ್ವೋಚ್ಛ ನ್ಯಾಯಾಲಯದಲ್ಲಿ ಸಲ್ಲಿಸಿರುವ 
ಮೇಲ್ಮನವಿಯ ಅಂತಿಮ ತೀರ್ಪಿನ ಷರತ್ತಿಗೊಳಪಟ್ಟು ಡಾ॥ ಎ. ಶೇಖರನ್‌, ಹಿಂದಿನ ಶಸ್ತ್ರಚಿಕಿತ್ಸಕರು, ಸಾರ್ವಜನಿಕ ಆಸ್ಪತ್ರೆ, ಹೊಳೆನರಸೀಪುರ, ಪ್ರಸ್ತುತ 
ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಕುಣಿಗಲ್‌ ಇವರನ್ನು ಸರ್ಕಾರಿ ಸೇವೆಯಿಂದ ವಜಾಗೊಳಿಸುವ ಮತ್ತು ಶ್ರೀ ಜೆ. ದೇವೇಗೌಡ, 'ಡಿ' ದರ್ಜೆ ನೌಕರರು, 
(ನಿವೃತ್ತ ಸಾರ್ವಜನಿಕ ಆಸ್ಪತ್ರೆ, ಹೊಳೆನರಸೀಪುರ, ಇವರ ನಿವೃತ್ತಿ ವೇತನದ ಶೇಕಡಾ 50 ರಷ್ಟನ್ನು ಶಾಶ್ವತವಾಗಿ ತಡೆಹಿಡಿಯುವ ದಂಡನೆ ವಿಧಿಸಲು 
ಸರ್ಕಾರವು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 121 ಎಂಎಸ್‌ಎ 2001, ಬೆಂಗಳೂರು, ದಿನಾಂಕ : 28-06-2013. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಗೌ॥ ಉಚ್ಛ ನ್ಯಾಯಾಲಯವು ಕ್ರಿಮಿನಲ್‌ ಅಪೀಲ್‌ ಸಂಖ್ಯೆ : 417/2007ರಲ್ಲಿ ದಿನಾಂಕ: 
10-08-2011ರಂದು ನೀಡಿರುವ ತೀರ್ಪಿನ ವಿರುದ್ಧ ಗೌಃ ಸರ್ವೋಚ್ಛ ನ್ಯಾಯಾಲಯದಲ್ಲಿ ಡಾ। ಎ. ಶೇಖರನ್‌ ಮತ್ತು ಶ್ರೀ ಜೆ. ದೇವೇಗೌಡ ಅವರು 
ಸಲ್ಲಿಸಿರುವ ಮೇಲ್ಮನವಿಯಲ್ಲಿ ಗೌ| ಸರ್ವೋಚ್ಛ ನ್ಯಾಯಾಲಯವು ನೀಡುವ ಅಂತಿಮ ತೀರ್ಪಿನ ಷರತ್ತಿಗೊಳಪಟ್ಟು, ಸರ್ಕಾರವು ಕರ್ನಾಟಕ ನಾಗರೀಕ ಸೇವಾ 
(ವ.ನಿ ಮತ್ತು ಮೇ) ನಿಯಮಾವಳಿಗಳು 1957ರ ನಿಯಮ 8 (೪0ರ ಅನ್ವಯ ಡಾ| ಎ. ಶೇಖರನ್‌, ಹಿಂದಿನ ಶಸ್ತ್ರಚಿಕಿತ್ಸಕರು, ಸಾರ್ವಜನಿಕ ಆಸ್ಪತ್ರೆ, 
ಹೊಳೆನರಸೀಪುರ, ಹಾಸನ ಜಿಲ್ಲೆ ಪ್ರಸ್ತುತ ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಕುಣಿಗಲ್‌, ತುಮಕೂರು ಜಿಲ್ಲೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತ 
ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿದೆ. ಮುಂದುವರೆದು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 214(1)(ಎ)ರ ಅನ್ವಯ 
ಶ್ರೀ ಜೆ. ದೇವೇಗೌಡ, 'ಡಿ' ದರ್ಜೆ ನೌಕರರು (ನಿವೃತ್ತ ಸಾರ್ವಜನಿಕ ಆಸ್ಪತ್ರೆ, ಹೊಳೆನರಸೀಪುರ, ಹಾಸನ ಜಿಲ್ಲೆ ಇವರ ನಿವೃತ್ತಿ ವೇತನದ ಶೇಕಡಾ 50 
(ಐವತ್ತು) ರಷ್ಟನ್ನು ಶಾಶ್ವತವಾಗಿ ತಡೆಹಿಡಿಯುವ ದಂಡನೆ ವಿಧಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಶಕುಂತಲಾ ಎಸ್‌. ಚೌಗಲಾ 
PR. 841 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


COMMERCE AND INDUSTRIES SECRETARIAT 


508 : Authorising VTPC (formerly known as VITC) as Nodal Agency to deal with all the matters related to SEZ, 
EOUs and export related matters-reg. 


PREAMBLE : 


Visvesvaraya Industrial Trade Centre is a Nodal Agency for promotion of international trade from the State. VITC conducts 
various capacity building programmes, WTO/IPR related matters, facilitate exporters/industries/traders for promotion of international 
trade and takes several initiatives and measures for development and growth of exports. VITC is also a nodal agency for implementation 
of Assistance to States for Developing Export Infrastructure and Allied Activities (ASIDE) scheme of Govt. of India. 


For establishment of SEZ, SEZ units and EOUs in the State are being recommended by the Commissioner for Industrial 
Development to Govt. of India for approvals. These units are also being provided with various incentives and concessions as per the 
prevailing Policies of the State. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ೧೭೧೭ 





In this regard, it is felt that the export related activities are to be handled and supported by one agency which could also act as 
a Nodal Agency and provide secretariat services to the Commissioner for Industrial Development in receiving proposals from 
prospective investors, processing and recommending to Govt. of India with his due approval. Hence the following Order. 
GOVERNMENT ORDER NO. Cl 63 SPI 2012, BANGALORE, DATED : 01-07-2013. 


The Government is pleased to consider the proposal of the Commissioner and appoint VTPC (Formerly VITC) as nodal 
agency for activities related to SEZs and EOUs. 


VTPC shall perform the following functions :- 
1. Provide secretariat services to the Commissioner for Industrial Development, for receiving, processing and assist for 
preparing recommendation from Commissioner for Industrial Development to Gol. 
2. Extending Incentives and concessions under Industrial Policy 2009-14, SEZ Policy and other policies. 
Shall be custodian of all Files/records. 
4. Shall submit appropriate report, compliance to Central and State agencies with approval of Commissioner for Industrial 
Development. 
By Order and in the name of the Governor of Karnataka, 
P.R. 852 SHIVASHANKAR NAIK. L 
Desk Officer (Technical Cell), 


Commerce and Industries Department, 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 


ವಿಷಯ : ವಿಶ್ವ ವ್ಯಾಪಾರ ಸಮಾವೇಶ-2014 ಆಯೋಜಿಸುವ ಹಾಗೂ ಕಾರ್ಯಕ್ರಮವನ್ನು ನಿರ್ವಹಿಸಲು ಸಮಿತಿಯನ್ನು 
ರಚಿಸುವ ಬಗ್ಗೆ. 


ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ ಸಂಸ್ಥೆಯು ಕರ್ನಾಟಕ ಸರ್ಕಾರದ ಅಂಗಸಂಸ್ಥೆಯಾಗಿದ್ದು, ಅಂತರಾಷ್ಟ್ರೀಯ ವ್ಯಾಪಾರವನ್ನು 
ಉತ್ತೇಜಿಸುವ ಒಂದು ನೋಡಲ್‌ ಏಜೆನ್ಸಿಯಾಗಿದೆ. ಕರ್ನಾಟಕ ರಾಜ್ಯವು ತಂತ್ರಜ್ಞಾನ, ವಿದ್ಯುನ್ಮಾನ, ಸಿದ್ದ ಉಡುಪುಗಳು, ಪೆಟ್ರೋಲಿಯಂ ಉತ್ಪನ್ನಗಳು, 
ಆಭರಣಗಳು ಹಾಗೂ ರತ್ನಗಳು, ಇಂಜಿನಿಯರಿಂಗ್‌ ಉತ್ಪನ್ನಗಳು, ಆಹಾರ ಮತ್ತು ಕೃಷಿ ಆಧಾರಿತ ಉತ್ಪನ್ನಗಳು, ಔಷಧ ಮತ್ತು ಔಷಧೀಯ ಉತ್ಪನ್ನಗಳು 
ಮುಂತಾದ ಕ್ಷೇತ್ರಗಳಲ್ಲಿ ರಫ್ತು ವಹಿವಾಟಿನಲ್ಲಿ ಸಾಧನೆ ಮಾಡುತ್ತಿದೆ. 

ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿ ರಫ್ತು ಅಭಿವೃದ್ಧಿಯನ್ನು ಹೆಚ್ಚಿನ ರೀತಿಯಲ್ಲಿ ಉತ್ತಮ ಪಡಿಸಲು ಹಲವಾರು ರಫ್ತು ಸಾಮರ್ಥ್ಯ/ಉತ್ತೇಜನ 
ಕಾರ್ಯಕ್ರಮಗಳನ್ನು ನಡೆಸುತ್ತಿರುತ್ತದೆ. ಅಲ್ಲದೇ, ರಫ್ತು ಉದ್ದಿಮೆದಾರರಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸಲು ರಫ್ತುದಾರರು ಸಿದ್ಧ ಪಡಿಸುವಂತಹ ಉತ್ಪನ್ನಗಳನ್ನು 
ಮಾರಾಟ ಮಾಡುವ ಹಾಗೂ ಸೂಕ್ತ ಮಾರುಕಟ್ಟೆಯ ಸೌಲಭ್ಯ ಒದಗಿಸುವ ದಿಸೆಯಲ್ಲಿ ರಾಷ್ಟ್ರೀಯ ಮತ್ತು ಅಂತರರಾಷ್ಟ್ರೀಯ ವಸ್ತು ಪ್ರದರ್ಶನದಲ್ಲಿ 
ಪ್ರದರ್ಶಿಸಲು ಕಾರ್ಯತಂತ್ರ ಅಳವಡಿಸಿದೆ. ಅವುಗಳ ಸಾಮರ್ಥ್ಯವನ್ನು ಅಂತರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತೀಕರಿಸಲು/ಮೇಲ್ದರ್ಜೆಗೆ ಏರಿಸಲು 
ಕಾರ್ಯತಂತ್ರವನ್ನು ರೂಪಿಸುವುದು ಹಾಗೂ ಈ ನಿಟ್ಟನಲ್ಲಿ ವಿಶ್ವ ವ್ಯಾಪಾರ ಸಮಾವೇಶ-2014ನ್ನು ಸೂಕ್ತವೆಂದು ಭಾವಿಸಿ ನಡೆಸಲು ಉದ್ದೇಶಿಸಲಾಗಿದೆ. ಈ 
ವ್ಯಾಪಾರ ಸಮಾವೇಶಕ್ಕೆ ವಿವಿಧ ದೇಶಗಳ ಅವಕಾಶಗಳ ಬಗ್ಗೆ ಕಾರ್ಯಾಗಾರಗಳು, ವಸ್ತುಪ್ರದರ್ಶನ, ರಫ್ತುದಾರರು ಮತ್ತು ಖರೀದಿದಾರರ ಭೇಟಿ, 
ಅಂತರ್ಜಾಲ ಸಮನ್ವಯ ಮತ್ತು ವ್ಯಾಪಾರ ಮೇಳ ಹಾಗೂ ರಫ್ತು ಪ್ರಶಸ್ತಿ ಕಾರ್ಯಕ್ರಮವನ್ನು ನಡೆಸಲು ತೀರ್ಮಾನಿಸಲಾಗಿದೆ. ಆದ್ದರಿಂದ, ಈ 
ಸಮಾವೇಶವನ್ನು ನಡೆಸಲು ಅಗತ್ಯವಾದ ಸಲಹೆ ಸೂಚನೆ/ಅಭಿಪ್ರಾಯ/ಕಾರ್ಯತಂತ್ರ/ಆಡಳಿತ/ ಸಮನ್ವಯ/ ಅನುಮೋದನೆ ಇತ್ಯಾದಿಗಳ ಸೇವೆಗಳನ್ನು 
ಕ್ರೋಢೀಕರಿಸಿ ನಿರ್ದೇಶನ ನೀಡುವುದು ಅವಶ್ಯಕವಾಗಿರುತ್ತದೆ. ಆದ್ದರಿಂದ, |, ಘಟನಾ/ ಕಾರ್ಯಕ್ರಮಗಳ ನಿರ್ವಹಣೆಗೆ ಉತ್ತಮವಾಗಿ 
ಜಾರಿಗೊಳಿಸಲು/ಪರಿಶೀಲಿಸಲು ಸಮಿತಿಯನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ಬೆಂಗಳೂರು ರವರ 
ಅಧ್ಯಕ್ಷತೆಯಲ್ಲಿ ಜಾರಿಗೊಳಿಸಲು ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ (ಎಟಪಿಸಿ) ರವರು ಕೋರಿರುತ್ತಾರೆ. 

ಮೇಲ್ಕಂಡ ವಿಷಯಗಳನ್ನು ಪರಿಶೀಲಿಸಲಾಗಿ, ಈ ಕೆಳಕಂಡಂತೆ ಸರ್ಕಾರಿ ಆದೇಶದಂತೆ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಐ 153 ಎಸ್‌ಪಿಐ 2013, ಬೆಂಗಳೂರು, ದಿನಾಂಕ : 26-08-2013. 

ರಾಜ್ಯದಲ್ಲಿ ರಫ್ತು ನಿರ್ವಹಣೆಯನ್ನು ಉತ್ತಮ ಪಡಿಸುವ ದೃಷ್ಠಿಯಿಂದ ವಿಶ್ವ ವ್ಯಾಪಾರ ಸಮಾವೇಶ-2014ನ್ನು ನಡೆಸಲು ಹಾಗೂ ಇದರ ಬಗ್ಗೆ 
ಸೂಕ್ತ ನಿರ್ವಹಣೆ, ಮೌಲ್ಯವರ್ಧನೆ, ಸೇವೆ ಒದಗಿಸುವವರ ಆಯ್ಕೆ, ಅಗತ್ಯವಾದ ನಿರ್ವಹಣೆ, ಸಲಹೆ ಸೂಚನೆ/ ಅಭಿಪ್ರಾಯ/ಕಾರ್ಯತಂತ್ರ/ ಆಡಳಿತ/ 
ಅನುಮೋದನೆ/ ಸಮನ್ವಯ ಹಾಗೂ ಮೇಲ್ವಿಚಾರಣೆ ನಡೆಸಲು ಕಾರ್ಯಕ್ರಮ/ ಘಟನಾ ನಿರ್ವಹಣಾ ಸಮಿತಿಯನ್ನು ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿಗಳು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ಬೆಂಗಳೂರು ರವರ ಅಧ್ಯಕ್ಷತೆಯಲ್ಲಿ ನಡೆಸಲು ಕೆಳಕಂಡ ಸದಸ್ಯರುಗಳನ್ನು ಒಳಗೊಂಡಂತೆ ರಚನೆ 
ಮಾಡಲಾಗಿದೆ. 


1 ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಕ ಅಧ್ಯಕ್ಷರು 
2. ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ; ಸದಸ್ಯರು 
3. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಉದ್ಯೋಗ ಮಿತ್ರ ಕ ಸದಸ್ಯರು 
4. ನಿರ್ದೇಶಕರು, ತಾಂತ್ರಿಕ ಕೋಶ, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ; ಸದಸ್ಯರು 


೧೭೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ಭಾಗ ೧ 





5. ಮುಖ್ಯ ಸಲಹೆಗಾರರು, ಟೆಕ್ಸಾಕ್‌ | ಸದಸ್ಯರು 
6. ವ್ಯವಸ್ಥಾಪಕ ನಿರ್ದೇಶಕರು, ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ :. ಸದಸ್ಯ ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧. 854 ಶಿವಶಂಕರ್‌ ನಾಯಕ್‌ ಎಲ್‌. 
ಪೀಠಾಧಿಕಾರಿ (ತಾಂತ್ರಿಕ ಕೋಶ), 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ಶಿಕ್ಷ ಣ ಸಚಿವಾಲಯ 


ವಿಷಯ : ಶ್ರೀ ಕೆ. ಜಗದೀಶ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಶ್ರೀರಂಗಪಟ್ಟಣ ತಾಲ್ಲೂಕು, ಮಂಡ್ಯ ಜಿಲ್ಲೆ ಇವರ ವಿರುದ್ಧ 
ದಾಖಲಾಗಿರುವ ಟ್ರ್ಯಾಪ್‌ ಪ್ರಕರಣದಲ್ಲಿ ಅಭಿಯೋಜನಾ ಮಂಜೂರಾತಿ ನೀಡುವ ಬಗ್ಗೆ. 


ಓದಲಾಗಿದೆ : 1 ಅಪರ ಪೊಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರ ಪತ್ರ 
ಸಂಖ್ಯೆ : ಲೋಕ್‌/ಐಎನ್‌ವಿ/ಜಿ)/ಎ೦-59/ಸಿಆರ್‌-04/2013 ಮಂಡ್ಯ ದಿನಾಂಕ : 27-07-2013. 
2. ತನಿಖಾಧಿಕಾರಿಯವರ ಅಂತಿಮ ವರದಿ 
3. ತನಿಖಾ ದಾಖಲೆಗಳ ನಕಲುಗಳಾದ ಫಿರ್ಯಾದು, ಪ್ರಥಮ ವರ್ತಮಾನ ಪತ್ರ, ಪ್ರಾಯೋಗಿಕ 
ಪಂಚೆನಾಮೆ, ಹಣ ಜಪ್ತಿ ಪಂಚನಾಮೆ, ಸ್ವತ್ತುಗಳ ಪಟ್ಟ, ರಾಸಾಯನಿಕ ಪರೀಕ್ಷಕರ ವರದಿ, ಸಾಕ್ಷಿದಾರರ 
ಹೇಳಿಕೆಗಳು, ಲಂಚದ ಬೇಡಿಕೆಗೆ ಸಂಬಂಧಪಟ್ಟ ದಾಖಲೆಗಳು. 
ಪ್ರಸ್ತಾವನೆ : 
ಶ್ರೀ ಕೆ. ಜಗದೀಶ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಶ್ರೀರಂಗಪಟ್ಟಣ ತಾಲ್ಲೂಕು, ಮಂಡ್ಯ ಜಿಲ್ಲೆ ಇವರ ವಿರುದ್ಧ ಗುನ್ನೆ ಸಂಖ್ಯೆ : 04/2013ರಲ್ಲಿ ಪೊಲೀಸ್‌ 
ಇನ್ಸ್‌ಪೆಕ್ಟರ್‌, ಪೊಲೀಸ್‌ ವಿಭಾಗ, ಕರ್ನಾಟಕ ಲೋಕಾಯುಕ್ತ. ಮಂಡ್ಯ ಪೊಲೀಸ್‌ ಠಾಣೆಯಲ್ಲಿ ದಾಖಲಿಸಿರುವ ಪ್ರಕರಣದ ತನಿಖಾಧಿಕಾರಿಯ ಅಂತಿಮ 
ವರದಿಯ ನಕಲು ಮತ್ತು ತನಿಖಾ ದಾಖಲಾತಿಗಳನ್ನು (ಮೇಲೆ ಓದಲಾದ-2, 3) ಅಪರ ಪೊಲೀಸ್‌ ಮಹಾ ನಿರ್ದೇಶಕರು, ಪೊಲೀಸ್‌ ವಿಭಾಗ, ಕರ್ನಾಟಕ 
ಲೋಕಾಯುಕ್ತ, ಬೆಂಗಳೂರು, ಇವರು ತಮ್ಮ ಪತ್ರ ದಿನಾಂಕ : 27-07-2013 (ಮೇಲೆ ಓದಲಾದ-1 ರೊಡನೆ ಕಳುಹಿಸುತ್ತಾ, ಆಪಾದಿತರನ್ನು ಘನ 
ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಲಂಚ ನಿರೋಧಕ ಕಾಯ್ದೆ 1988ರ ಕಲಂ-7, 13(0(ಡಿ) ರ ಜೊತೆಯಲ್ಲಿ ಓದಲಾದ 13(2)ರ 
ಅಡಿಯಲ್ಲಿ ಹಾಗೂ 19(1(ಬಿ) ರ ಅನ್ವಯ ಮಂಜೂರಾತಿಗಾಗಿ ಸರ್ಕಾರವನ್ನು ಕೋರಿರುತ್ತಾರೆ. 
ಸಕ್ಷಮ ಪ್ರಾಧಿಕಾರಿಯಾದ ಸರ್ಕಾರವು ಅಪರ ಪೊಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರು ತಮ್ಮ ಪತ್ರ 
ಸಂಖ್ಯೆ :  ಲೋಕ್‌/ಐಎನ್‌ವಿ/ಜಿ)/ಎ೦ಂ-59/ಸಿಆರ್‌-04/2013 ಮಂಡ್ಯ ದಿನಾಂಕ : 27-07-2013ರೊಂದಿಗೆ ಕಳುಹಿಸಿಕೊಟ್ಟಿರುವ ಈ ಕೆಳಕಂಡ 
ದಾಖಲಾತಿಗಳನ್ನು ಪರಿಶೀಲಿಸಿದೆ. 


1 ಫಿರ್ಯಾದಿ ಶ್ರೀ ಬಿ. ತಿಮ್ಮಯ್ಯ, ಶಿಕ್ಷಕರು, ನಿರ್ಮಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ, ಅರೆಕೆರೆ ಗ್ರಾಮ, ಶ್ರೀರಂಗಪಟ್ಟಣ ತಾಲ್ಲೂಕು, 
ಮಂಡ್ಯ ಜಿಲ್ಲೆ ರವರ ಸ್ವಲಿಖಿತ ದೂರಿನ ದಿನಾಂಕ : 25-04-2013. 


2. ಮಂಡ್ಯ ಲೋಕಾಯುಕ್ತ ಪೊಲೀಸ್‌ ಠಾಣೆ ಗುನ್ನೆ ಸಂಖ್ಯೆ : 04/2013 ಕಲಂ 7, 13(1)(ಡಿ) ಸಹವಾಚನ 13(2) ಪಿಸಿ ಕಾಯ್ದೆ-1988 
ಪ್ರಥಮ ವರ್ತಮಾನ ವರದಿ ದಿನಾಂಕ : 25-04-2013. 


3. ಪ್ರಾಯೋಗಿಕ ಪಂಚನಾಮೆ (ಎಂಟ್ರಸ್ಟಮೆಂಟ್‌ ಮಹಜರ್‌) ದಿನಾಂಕ : 25-04-2013. 
4. ಹಣ ಜಪ್ತಿ ಪಂಚನಾಮೆ (ಟ್ರ್ಯಾಪ್‌ ಮಹಜರ್‌) ದಿನಾಂಕ : 25-04-2013. 


5. ಸಹಾಯಕ ರಸಾಯನಿಕ ಪರೀಕ್ಷಕರು, ಸಾರ್ವಜನಿಕ ಆರೋಗ್ಯ ಸಂಸ್ಥೆ, ಬೆಂಗಳೂರು ಇವರ ವರದಿ ಪತ್ರ ಸಂಖೆ 
PHI/CME/LOK/14/13-14, ದಿನಾಂಕ : 15-05-2013. 


6. ಕೃತ್ಯ ನಡೆದ ಸ್ಥಳದ ನಕಾಶೆ. 
ಸಾಕ್ಷಿ ಗಳ ಹೇಳಿಕೆಗಳು : 


1 ಶ್ರೀ ಬಿ. ತಿಮ್ಮಯ್ಯ, ಶಿಕ್ಷಕರು, ನಿರ್ಮಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ, ಅರೆಕೆರೆ ಗ್ರಾಮ, ಶ್ರೀರಂಗಪಟ್ಟಣ ತಾಲ್ಲೂಕು. ಮಂಡ್ಯ 
ಜಿಲ್ಲೆ ಫಿರ್ಯಾಧಿದಾರರು) 

2. ಶ್ರೀ ಆರ್‌. ವೆಂಕಟೇಶ್‌ ತಂದೆ ಲೆ॥ ಎಸ್‌. ರಾಮಸ್ವಾಮಿ, 55 ವರ್ಷ, ದ್ವಿತೀಯ ದರ್ಜೆ ಸಹಾಯಕರು, ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳ ಕಛೇರಿ, ಮಂಡ್ಯ ಜಿಲ್ಲೆ, ಮಂಡ್ಯ (ಪಂಚ-1) 

3. ಶ್ರೀ ಗೋಪಾಲ ಕೃಷ್ಣ ತಂದೆ ಲೇ॥ ನಾಗರಾಜು, 25 ವರ್ಷ, ದ್ವಿತೀಯ ದರ್ಜೆ ಸಹಾಯಕರು, ಹಿರಿಯ ಸಹಾಯಕ ನಿರ್ದೇಶಕರ 
ಕಛೇರಿ, ಮೀನುಗಾರಿಕೆ ಇಲಾಖೆ, ಮಂಡ್ಯ (ಪಂಚ-2) 


4. ಶ್ರೀ ಹೆಚ್‌.ವಿ. ರಮೇಶ್‌ ತಂದೆ ಲೆ। ವೆ೦ಂಕಟಸ್ವಾಮಯ್ಯ, 50 ವರ್ಷ, ಪತ್ರಾಂಕಿತ ವ್ಯವಸ್ಥಾಪಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, 
ಶ್ರೀರಂಗಪಟ್ಟಣ ತಾಲ್ಲೂಕು, ಮಂಡ್ಯ ಜಿಲ್ಲೆ. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ೧೭೧೯ 





5. ಶ್ರೀ ಜಿ.ಕೆ. ಭೀಮೇಗೌಡ, ತಂದೆ ಲೆ॥ ಕೆಂಪೇಗೌಡ, 43 ವರ್ಷ, ಸಿ.ಸಿ.ಟಿ. 
ಮಂಡ್ಯ ಜಿಲ್ಲೆ. 

6. ಶ್ರೀ ಎಂ. ನರೇಂದ್ರ ಬಿನ್‌ ನಾಗಪ್ಪ, 40 ವರ್ಷ, ಕಿರಿಯ ಅಭಿಯಂತರರು, ನಂ. 6ನೇ ಲೋಕೋಪಯೋಗಿ ಉಪ-ವಿಭಾಗ, 
ಶ್ರೀರಂಗಪಟ್ಟಣ ತಾಲ್ಲೂಕು, ಮಂಡ್ಯ ಜಿಲ್ಲೆ. 


ಶಿವರುದ್ರಯ್ಯ, ಸಿ.ಹೆಚ್‌.ಸಿ. ಪೊಲೀಸ್‌ ವಿಭಾಗ, ಕರ್ನಾಟಕ ಲೋಕಾಯುಕ್ತ, ಮಂಡ್ಯ. 


ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, ಶ್ರೀರಂಗಪಟ್ಟಣ ತಾಲ್ಲೂಕು, 


೦೦ ~ 
yw (ಈ 


ಸುಬ್ರಮಣ್ಯ ಅರಸ್‌, ಸಿ.ಹೆಚ್‌.ಸಿ. ಪೊಲೀಸ್‌ ವಿಭಾಗ, ಕರ್ನಾಟಕ ಲೋಕಾಯುಕ್ತ, ಮಂಡ್ಯ. 
9. 


g 


ಸಿ. ವೆಂಕಟೇಶಾಚಾರ್‌, ಸಿ.ಹೆಚ್‌.ಸಿ. ಪೊಲೀಸ್‌ ವಿಭಾಗ, ಕರ್ನಾಟಕ ಲೋಕಾಯುಕ್ತ. ಮಂಡ್ಯ 
10. 


g 


ಭವಾನಿಶಂಕರ್‌, ಸಿಪಿಸಿ, ಪೊಲೀಸ್‌ ವಿಭಾಗ, ಕರ್ನಾಟಕ ಲೋಕಾಯುಕ್ತ. ಮಂಡ್ಯ 


11, 


( 


ಎನ್‌.ಪಿ. ಶಂಕರ್‌, ಸಿಪಿಸಿ, ಪೊಲೀಸ್‌ ವಿಭಾಗ, ಕರ್ನಾಟಕ ಲೋಕಾಯುಕ್ತ. ಮಂಡ್ಯ 
12. 


(g 


ಎಸ್‌. ಸೋಮಶೇಖರ್‌, ಸಿಪಿಸಿ, ಪೊಲೀಸ್‌ ವಿಭಾಗ, ಕರ್ನಾಟಕ ಲೋಕಾಯುಕ್ತ, ಮಂಡ್ಯ 
13. ಶ್ರೀಮತಿ ಜೋಶಿಟಾ, ಮಹಿಳಾ ಪಿಸಿ. ಪೊಲೀಸ್‌ ವಿಭಾಗ, ಕರ್ನಾಟಕ ಲೋಕಾಯುಕ್ತ, ಮಂಡ್ಯ 
14. ಶ್ರೀ ಎಂ. ಬಸವರಾಜು, ಎ.ಪಿ.ಸಿ. ಪೊಲೀಸ್‌ ವಿಭಾಗ, ಕರ್ನಾಟಕ ಲೋಕಾಯುಕ್ತ, ಮಂಡ್ಯ 
15. ಶ್ರೀ ರವಿ, ಎ.ಪಿ.ಸಿ. ಪೊಲೀಸ್‌ ವಿಭಾಗ, ಕರ್ನಾಟಕ ಲೋಕಾಯುಕ್ತ, ಮಂಡ್ಯ. 


8. ಲಂಚ ಕೇಳಲು ಆಧಾರವಾದ ಕಡತ :- ಶ್ರೀ ಬಿ. ತಿಮ್ಮಯ್ಯ, ರವರು ಅರೆಕೆರೆಯ ನಿರ್ಮಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 
ಶಿಕ್ಷಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದು, ಈ ಮಧ್ಯೆ ಕಾರಣಾಂತರಗಳಿಂದ ಇವರನ್ನು ಕೆಲಸದಿಂದ ತೆಗೆದು ಹಾಕಲಾಗಿತ್ತು ಕರ್ನಾಟಕ ರಾಜ್ಯ 
ಎಸ್‌.ಸಿ/ಎಸ್‌.ಟಿ. ಆಯೋಗ, ಬೆಂಗಳೂರು ರವರ ಆದೇಶದಂತೆ ಫಿರ್ಯಾದಿಯವರನ್ನು ಪುನಃ ಕೆಲಸಕ್ಕೆ ತೆಗೆದುಕೊಳ್ಳುವಂತೆ 
ತೀರ್ಮಾನವಾಗಿರುತ್ತದೆ. ಈ ಬಗ್ಗೆ ಫಿರ್ಯಾದಿಯವರಿಗೆ ಬರಬೇಕಾದ ವೇತನ ಸೌಲಭ್ಯಗಳನ್ನು ಬಿಡುಗಡೆ ಮಾಡಿಕೊಡಲು ಶ್ರೀರಂಗಪಟ್ಟಣ 
ತಾಲ್ಲೂಕು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಕೆ. ಜಗದೀಶರವರು ರೂ. 5.000/- ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಿರುತ್ತಾರೆ. 
ಫಿರ್ಯಾದುದಾರರಿಗೆ ಲಂಚದ ಹಣವನ್ನು ಕೊಟ್ಟು ಕೆಲಸ ಮಾಡಿಸಿ ಕೊಳ್ಳಲು ಇಷ್ಟವಿಲ್ಲದ ಕಾರಣ ದಿನಾಂಕ : 25-04-2013ರಂದು 
ಮಂಡ್ಯ ಲೋಕಾಯುಕ್ತ ಕಛೇರಿಗೆ ಬ೦ದು ಲಿಖಿತ ದೂರನ್ನು ಸಲ್ಲಿಸಿರುತ್ತಾರೆ. 


9. ಆಪಾದಿತರ ಸಮಜಾಯಿಷಿ ಹೇಳಿಕೆ ದಿನಾಂಕ: 25-04-2013 :-ಆಪಾದಿತ ಅಧಿಕಾರಿ ಶ್ರೀ ಕೆ. ಜಗದೀಶ, ಕ್ಷೇತ್ರ ಶಿಕ್ಷಣಾಧಿಕಾರಿ, 
ಶ್ರೀರಂಗಪಟ್ಟಣ ತಾಲ್ಲೂಕು, ಮಂಡ್ಯ ಜಿಲ್ಲೆ ರವರು ಬರೆದುಕೊಟ್ಟಿರುವ ವಿವರಣೆ :- 


'ಶ್ರೀ ಬಿ. ತಿಮ್ಮಯ್ಯ ಶಿಕ್ಷಕರು, ನಿರ್ಮಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ, ಅರೆಕೆರೆ ರವರು ತಮ್ಮ ವೇತನ ಬಾಕಿಯನ್ನು 
ಮಾಡಿಕೊಡುವಂತೆ ಮನವಿ ಮಾಡಿದ್ದರು. ಇವರಿಗೆ ಮಾರ್ಚಿ 2013 ತಿ೦ಗಳ ವೇತನ ಮಾಡಿರುವುದಿಲ್ಲ. ಕಾರಣ ಜಿಲ್ಲಾ ಪಂಚಾಯತ್‌ನಿಂದ 
ಈವರೆಗೂ ಅನುದಾನ ಬಿಡುಗಡೆಯಾಗಿರುವುದಿಲ್ಲ. ನನಗೆ 4 ತಿಂಗಳಿಂದ ವೇತನ ಆಗಿಲ್ಲದಿರುವುದರಿಂದ ಶ್ರೀ ತಿಮ್ಮಯ್ಯ ರವರಿಗೆ ನಾನು 
ಸಾಲದ ರೂಪದಲ್ಲಿ ರೂ. 5000/- ನೀಡುವಂತೆ ಕೋರಿಕೊಂಡಿರುತ್ತೇನೆ. ಆದರೆ ಸದರಿಯವರು ಈ ದಿನ ನನಗೆ ಸಾಲದ ರೂಪದಲ್ಲಿ ರೂ. 
5000/- ಹಣವನ್ನು ಈ ದಿನ ನೀಡಿರುತ್ತಾರೆ. ಈ ಹಣವನ್ನು ಅವರಿಗೆ ನನ್ನ ವೇತನ ಆದ ಸಂದರ್ಭದಲ್ಲಿ ನೀಡುತ್ತೇನೆ ಎಂದು ತಿಳಿಸಿದೆ. 
ಆದರೂ ಸದರಿಯವರು ನನ್ನ ಮೇಲೆ ಲೋಕಾಯುಕ್ತಕ್ಕೆ ದೂರು ನೀಡಿ ಟ್ರ್ಯಾಪ್‌ ಮಾಡಿಸಿರುತ್ತಾರೆ. ಇಂತಹ ತಪ್ಪುಗಳನ್ನು ನಾನು ಎಂದಿಗೂ 
ಮಾಡುವುದಿಲ್ಲ ಎಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಹಾಗೂ ದಯಮಾಡಿ ನನ್ನನ್ನು ಆರೋಪದಿಂದ 
ಮುಕ್ತಗೊಳಿಸಿಕೊಡಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಾನು ಚುನಾವಣಾ ಕೆಲಸದಲ್ಲಿರುವುದರಿಂದ 
ಚುನಾವಣೆಯವರೆಗೂ ನನ್ನನ್ನು ಮುಂದುವರೆಸಿ ಕೊಡುವಂತೆ ವಿನಂತಿಸಿಕೊಳ್ಳುತ್ತೇನೆ” 


ತನಿಖಾಧಿಕಾರಿಗಳಾದ ಶ್ರೀ ಸಂತೋಷ, ಕೆ. ಪೊಲೀಸ್‌ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಪೊಲೀಸ್‌ ಠಾಣೆ, ಮಂಡ್ಯ ಇವರು 
ಶ್ರೀ ಕೆ. ಜಗದೀಶ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಶ್ರೀರಂಗಪಟ್ಟಣ ತಾಲ್ಲೂಕು, ಮಂಡ್ಯ ಜಿಲ್ಲೆ ಇವರ ವಿರುದ್ಧ ದಂಡಾರ್ಹ ಪ್ರಕರಣವನ್ನು ಕರ್ನಾಟಕ ಲೋಕಾಯುಕ್ತ 
ಮಂಡ್ಯ ಪೊಲೀಸ್‌ ಠಾಣೆಯಲ್ಲಿ ಮೊ. ಸಂಖ್ಯೆ : 04/2013ರಲ್ಲಿ ಲಂಚ ಪ್ರತಿಬಂಧಕ ಕಾಯ್ದೆ 1988ರ ಕಲಂ-7, 13(1(ಡಿ) ಜೊತೆಯಲ್ಲಿ 13(2)ರ ಅಡಿಯಲ್ಲಿ 
ದಾಖಲಿಸಿರುತ್ತಾರೆ. 


ಆಪಾದಿತರಾದ ಶ್ರೀ ಕೆ. ಜಗದೀಶ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಶ್ರೀರಂಗಪಟ್ಟಣ ತಾಲ್ಲೂಕು, ಮಂಡ್ಯ ಜಿಲ್ಲೆ ಇವರು ಫಿರ್ಯಾದಿದಾರ ಶ್ರೀ ಬಿ. ತಿಮ್ಮಯ್ಯ, 
ಶಿಕ್ಷಕರು, ನಿರ್ಮಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ, ಅರೆಕೆರೆ ಗ್ರಾಮ, ಶ್ರೀರಂಗಪಟ್ಟಣ ತಾಲ್ಲೂಕು, ಮಂಡ್ಯ ಜಿಲ್ಲೆ ಇಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದ 
ಇವರನ್ನು ಕಾರಣಾಂತರಗಳಿಂದ ಕೆಲಸದಿಂದ ತೆಗೆದು ಹಾಕಲಾಗಿತ್ತು. ಕರ್ನಾಟಕ ರಾಜ್ಯ ಎಸ್‌.ಸಿ./ಎಸ್‌.ಟಿ. ಆಯೋಗ, ಬೆ೦ಗಳೂರು ರವರ ಆದೇಶದಂತೆ 
ಫಿರ್ಯಾದಿಯವರನ್ನು ಪುನಃ ಕೆಲಸಕ್ಕೆ ತೆಗೆದುಕೊಳ್ಳುವಂತೆ ತೀರ್ಮಾನವಾಗಿರುತ್ತದೆ. ಈ ಬಗ್ಗೆ ಫಿರ್ಯಾದಿಯವರಿಗೆ ಬರಬೇಕಾದ ವೇತನ ಸೌಲಭ್ಯಗಳನ್ನು 
ಬಿಡುಗಡೆ ಮಾಡಿಕೊಡಲು ರೂ. 5000/-ಗಳನ್ನು ಲಂಚವಾಗಿ ಕೊಡಬೇಕೆಂದು ಒತ್ತಾಯ ಮಾಡಿರುತ್ತಾರೆ. ದಿನಾಂಕ :25-04-2013ರಂದು ಮಧ್ಯಾಹ್ನ 
3.30 ಗಂಟೆಗೆ ಶ್ರೀರಂಗಪಟ್ಟಣ ತಾಲ್ಲೂಕು, ಬಿ.ಇಒ. ಕಛೇರಿಯಲ್ಲಿ, ಆಪಾದಿತ ಅಧಿಕಾರಿಯು ಫಿರ್ಯಾದುದಾರರಾದ ಶ್ರೀ ಬಿ. ತಿಮ್ಮಯ್ಯ ಇವರಿಂದ 
ರೂ. 5000/-ಗಳನ್ನು ಕೇಳಿ ಪಡೆಯುತ್ತಿದ್ದಾಗ ಸಿಕ್ಕಿಹಾಕಿಕೊಂಡಿರುತ್ತಾರೆ. ಸದರಿ ಘಟನಾವಳಿಯನ್ನು ನೆರಳು ಸಾಕ್ಷಿ ಪಂಚ ನಂ. 1 ಶ್ರೀ ಆರ್‌. ವೆಂಕಟೇಶ್‌ 
ಇವರು ಅಕ್ರಮ ಸಂಭಾವನೆಯ ಬೇಡಿಕೆ ಮತ್ತು ಪಡೆಯುವಿಕೆಗೆ ಸಂಬಂಧಿಸಿದಂತೆ ಫಿರ್ಯಾದಿ ಹಾಗೂ ಆಪಾದಿತ ಸರ್ಕಾರಿ ನೌಕರರ ನಡುವಿನ 
ವ್ಯವಹಾರವನ್ನು ಗಮನಿಸಿರುತ್ತಾರೆ ಮತ್ತು ಸಂಭಾಷಣೆಯನ್ನು ಆಲಿಸಿರುತ್ತಾರೆ. ಹಾಗೂ ಆರೋಪಿತರ ಬಳಿ ಇದ್ದ ಲಂಚದ ಹಣ ರೂ. 5000/-ಗಳನ್ನು 
ತನಿಖಾಧಿಕಾರಿಗಳು ವಶಪಡಿಸಿಕೊಂಡಿರುತ್ತಾರೆ. 


೧೭೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೪, ೨೦೧೩ ಭಾಗ೧ 





ಈ ಎಲ್ಲಾ ಕಾರಣಗಳಿಂದ ಆಪಾದಿತರು ಲಂಚ ನಿರೋಧಕ ಕಾಯ್ದೆ 1988 ರ ಕಲಂ-7, 13(1(ಡಿ) ಜೊತೆಯಲ್ಲಿ ಓದಲಾದ 13(2) ಅಡಿಯಲ್ಲಿ 
ಶಿಕ್ಷಾರ್ಹ ಅಪರಾಧವನ್ನು ಎಸಗಿರುವುದು ಮೇಲ್ನೋಟಕ್ಕೆ ಮನವರಿಕೆಯಾಗಿದೆ. ಆದ್ದರಿಂದ ಇವರನ್ನು ಲಂಚ ನಿರೋಧಕ ಕಾಯ್ದೆ 1988ರ ಅನ್ವಯ ಕಲಂ೦-7, 
13(0(ಡಿ) ಜೊತೆಯಲ್ಲಿ ಓದಲಾದ 13(2)ರ ಅಡಿಯಲ್ಲಿ ಅಭಿಯೋಜನೆಗೆ ಒಳಪಡಿಸುವುದು ಅವಶ್ಯ ಎಂದು ಸರ್ಕಾರ ಮನಗಂಡಿದೆ. 


ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಆಪಾದಿತರನ್ನು ಕೆಲಸದಿಂದ ವಜಾ ಮಾಡುವ ಅಧಿಕಾರವನ್ನು ಹೊಂದಿದ್ದು, ಲಂಚ ನಿರೋಧಕ ಕಾಯ್ದೆ 
1988 ಕಲಂ-19(1)(ಬಿ) ರ ಅಡಿ ಆಪಾದಿತ ನೌಕರರಾದ ಶ್ರೀ ಕೆ. ಜಗದೀಶ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಶ್ರೀರಂಗಪಟ್ಟಣ ತಾಲ್ಲೂಕು, ಮಂಡ್ಯ ಜಿಲ್ಲೆ ಇವರನ್ನು 
ಕಲಂ-7, 13(1)(ಡಿ) ಜೊತೆಯಲ್ಲಿ ಓದಲಾದ 13(2)ರ ಅಡಿಯಲ್ಲಿ ದಂಡಾರ್ಹ ಅಪರಾಧ ಎಸಗಿರುವುದರಿಂದ ಕಲಂ-19(1)(ಬಿ)ರ ಅಡಿಯಲ್ಲಿ ಸಕ್ಷಮ 
ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಸರ್ಕಾರದ ಮಂಜೂರಾತಿ ನೀಡಲು ತೀರ್ಮಾನಿಸಿದೆ. ಆದುದರಿಂದ ಈ ಕೆಳಕಂಡಂತೆ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ : ಇಡಿ 36 ಡಿಜಿಓ 2013, ಬೆಂಗಳೂರು, ದಿನಾಂಕ : 17ನೇ ಸೆಪ್ಟೆಂಬರ್‌, 2013. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಸರ್ಕಾರವು ಆರೋಪಿಯಾದ ಶ್ರೀ ಕೆ. ಜಗದೀಶ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಶ್ರೀರಂಗಪಟ್ಟಣ 
ತಾಲ್ಲೂಕು, ಮಂಡ್ಯ ಜಿಲ್ಲೆ ಇವರನ್ನು ಲಂಚ ನಿರೋಧಕ ಕಾಯ್ದೆ 1988ರ ಕಲಂ-7 13(1(ಡಿ) ಜೊತೆಗೆ 13(2) ಕಲಂ-19(1)(ಬಿ)ರ ಅಡಿಯಲ್ಲಿ ಶಿಕ್ಷಾರ್ಹ 
ಅಪರಾಧ ಎಸಗಿರುವುದು ದೃಢಪಟ್ಟಿರುವುದರಿಂದ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಗಗೊಳಿಸಲು ಸರ್ಕಾರ ಮಂಜೂರಾತಿಯನ್ನು ನೀಡಿ ಆದೇಶಿಸಿದೆ. 


ಮುಂದುವರೆದು, ಕರ್ನಾಟಕ ಸರ್ಕಾರದ (ವ್ಯವಹಾರ) ನಿಯಮಾವಳಿ 1977ರ ನಿಯಮ 18ರ ಪ್ರಕಾರ ಸರ್ಕಾರದ ಪರವಾಗಿ ಅಥವಾ 
ಸರ್ಕಾರದಿಂದ ಹೊರಡಿಸಲಾಗುವ ಎಲ್ಲಾ ಆದೇಶಗಳನ್ನು ಅಥವಾ ಅಧಿಸೂಚನೆಗಳನ್ನು ಕರ್ನಾಟಕ ಸರ್ಕಾರದ ರಾಜ್ಯಪಾಲರ ಹೆಸರಿನಲ್ಲಿ 
ಹೊರಡಿಸಬೇಕಿರುತ್ತದೆ. 


ಸದರಿ ನಿಯಮಾವಳಿಯ ನಿಯಮ-19(1)(ಬಿ)ರ ಪ್ರಕಾರ ಕರ್ನಾಟಕ ಸರ್ಕಾರದ ರಾಜ್ಯಪಾಲರ ಹೆಸರಿನಲ್ಲಿ ಹೊರಡಿಸಿರುವ ಆದೇಶಗಳು ಮತ್ತು 
ಅಧಿಸೂಚನೆಗಳು ಒಬ್ಬ ಅಧೀನ ಕಾರ್ಯದರ್ಶಿಯ ಸಹಿಯಿಂದ ಅಧಿಕೃತಗೊಳ್ಳಬೇಕು ಹಾಗೂ ಅಂತಹ ಸಹಿಯು ಅಂತಹ ಆದೇಶ ಅಥವಾ ಲೇಖನವನ್ನು 
ಸರಿಯಾಗಿ ಅಧಿಕೃತಗೊಳಿಸುತ್ತದೆ. 

ಆದ್ದರಿಂದ ಕರ್ನಾಟಕ ಸರ್ಕಾರದ (ವ್ಯವಹಾರ) ನಿಯಮಾವಳಿಗಳು 1977ರ ಈ ಮೇಲ್ಕಂಡ ಆದೇಶವನ್ನು ಸರ್ಕಾರದ ಪರವಾಗಿ ಕಛೇರಿಯ 
ಮೊಹರು ಮತ್ತು ಸರ್ಕಾರದ ಅಧೀನ ಕಾರ್ಯದರ್ಶಿಯ ಸಹಿಯ ಅಡಿಯಲ್ಲಿ ದಿನಾಂಕ : 17-09-2013 ರಂದು ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಜೆ.ಆರ್‌. ಅನ್ನಪೂರ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧. 909 ಶಿಕ್ಷಣ ಇಲಾಖೆ (ಸಮಿತಿಗಳು). 





ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ-2, ಬೆ೦ಗಳೂರು-59 


